RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ | ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೨ , ೨೦೧೩ ( ಮಾರ್ಗಶಿರ ೨೧ , ಶಕ ವರ್ಷ ೧೯೩೫) | ಸಂಚಿಕೆ ೪೯ 
Volume 148 | Bangalore, Thursday , December 12, 2013 ( Margashira 21 , Shaka Varsha 1935) | Issue 49 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಜಲಸಂಪನ್ಮೂಲ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಜಸಂಇ 92 ಕೆಬಿಎನ್ 2013, ಬೆಂಗಳೂರು, ದಿನಾಂಕ : 28- 09 -2013 . 
ಶ್ರೀ ಐ .ಎಸ್.ಎನ್. ಪ್ರಸಾದ್, ಭಾ . ಆ. ಸೇ ., ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ಇವರನ್ನು ಕೃಷ್ಣಾ ಭಾಗ್ಯ ಜಲ ನಿಗಮ 
ನಿಯಮಿತದ ಮೆಮೊರಾಂಡಮ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ 147( ಸಿ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಈ 
ಕೂಡಲೇ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಕೃಷ್ಣಾ ಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರಾಗಿ ಶ್ರೀ ಎಲ್. ವಿ. 
ನಾಗರಾಜನ್, ಭಾ . ಆ.ಸೇ . ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಐ . ಡಿ. ಧಮನ್ 
P. R . 600 

ವಿಶೇಷ ಕರ್ತವ್ಯಾಧಿಕಾರಿ 
Sc - 25 

ಜಲಸಂಪನ್ಮೂಲ ಇಲಾಖೆ (ಕೃಭಾಜನಿ). 


ಶಿಕ್ಷಣ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಇಡಿ 64 ಡಿಪಿಐ 2013 , ಬೆಂಗಳೂರು, ದಿನಾಂಕ : 03 - 10 - 2013 . 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ , ಗ್ರೂಪ್- ಬಿ ವೃಂದದ ಪತ್ರಾಂಕಿತ ಸಹಾಯಕರು ಹಾಗೂ ತತ್ಸಮಾನ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ 
ವೇತನ ಶ್ರೇಣಿ ರೂ . 28100 -50100ರ ಗ್ರೂಪ್‌- ಎ ಕಿರಿಯ ವೇತನ ಶ್ರೇಣಿಯ ಹಿರಿಯ ಸಹಾಯಕ ನಿರ್ದೇಶಕರು (ಬೋಧಕೇತರ) ವೃಂದದ ಹುದ್ದೆಗೆ 
ಸ್ಥಾನಪನ್ನ ಬಡ್ತಿ ಹೊಂದಿ ಸ್ಥಳ ನಿರೀಕ್ಷೆಯಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಭಾಗ - 1 
ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 

ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 
ಶ್ರೀ /ಶ್ರೀಮತಿ 
ಶ್ರೀ ಸಿದ್ದಪ್ಪ ನಾಯೊಡಿ, ಪತ್ರಾಂಕಿತ ಸಹಾಯಕರು, | ಹಿರಿಯ ಸಹಾಯಕ ನಿರ್ದೇಶಕರು (ಬೋಧಕೇತರ), ಕರ್ನಾಟಕ 
ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, | ಪ್ರೌಢ ಶಿಕ್ಷಣ ಪರೀಕ್ಷಾಮಂಡಳಿ, ಬೆಂಗಳೂರು. 
ರಾಯಚೂರು ಜಿಲ್ಲೆ, ರಾಯಚೂರು. 
ಶ್ರೀ ಎಸ್. ಆರ್ . ಚಂದಿ, ಪತ್ರಾಂಕಿತ ಸಹಾಯಕರು, ಹಿರಿಯ ಸಹಾಯಕ ನಿರ್ದೇಶಕರು (ಬೋಧಕೇತರ ), 
ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಜಂಟಿ ನಿರ್ದೇಶಕರ ಕಛೇರಿ, ಬೆಳಗಾವಿ ವಿಭಾಗ, ಬೆಳಗಾವಿ . 
ಉತ್ತರ ಕನ್ನಡ ಜಿಲ್ಲೆ , ಕಾರವಾರ. 

( ೨೭೭ ) 


1, 


| ಶ್ರೀ 


೨೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೨ 


- ಭಾಗ - 2 
2. ಶ್ರೀ ಕೆ.ಶ್ರೀನಿವಾಸ ನಾಯಕ್, ಪತ್ರಾಂಕಿತ ಸಹಾಯಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು ಇವರಿಗೆ ವೇತನ ಶ್ರೇಣಿ ರೂ . 28100 - 50100 ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿಯ ಹಿರಿಯ ಸಹಾಯಕ ನಿರ್ದೇಶಕರು (ಬೋಧಕೇತರ) 
ವೃಂದದ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಆಯುಕ್ತರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು, ಇಲ್ಲಿ ಖಾಲಿ ಇರುವ ಹಿರಿಯ ಸಹಾಯಕ 
ನಿರ್ದೇಶಕರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 
3. ಶ್ರೀ ಶಿವಗಂಗಯ್ಯ , ಪತ್ರಾಂಕಿತ ಸಹಾಯಕರು, ಉಪ ನಿರ್ದೇಶಕರ ಕಛೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೋಲಾರ, ಇವರಿಗೆ ವೇತನ ಶ್ರೇಣಿ 
ರೂ . 28100 - 50100 ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿಯ ಹಿರಿಯ ಸಹಾಯಕ ನಿರ್ದೇಶಕರು (ಬೋಧಕೇತರ), ಹುದ್ದೆಗೆ ಬಡ್ತಿ ನೀಡಿ, ಜಂಟಿ 
ನಿರ್ದೇಶಕರ ಕಛೇರಿ, ಮೈಸೂರು ವಿಭಾಗ, ಮೈಸೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿದೆ. 
4. ಮೇಲ್ಕಂಡ ಅಧಿಕಾರಿಗಳು ಕೂಡಲೇ ಬಿಡುಗಡೆಗೊಂಡು ಸ್ಥಳ ನಿಯುಕ್ತಿಗೊಳಿಸಿದ ಜಾಗದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ.ಆರ್ . ಅನ್ನಪೂರ್ಣ 
P. R. 601 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 25 

ಶಿಕ್ಷಣ ಇಲಾಖೆ ( ಆಡಳಿತ). 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಎನ್ 278 ಸಮನ್ವಯ 2013 , ಬೆಂಗಳೂರು, ದಿನಾಂಕ : 28 - 09 - 2013 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 154 ಆಸೇವ 2013, ದಿನಾಂಕ : 27 - 09 - 2013ರಲ್ಲಿ ಈ ಕೆಳಕಂಡ ಕೆ.ಎ .ಎಸ್. ಅಧಿಕಾರಿಗಳನ್ನು 
ಇಂಧನ ಇಲಾಖೆಯ ಅಧೀನದಲ್ಲಿ ಬರುವ ನಿಗಮ /ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ವರ್ಗಾಯಿಸಿ ಮರು ನೇಮಕಾತಿಗಾಗಿ ಇವರುಗಳ ಸೇವೆಯನ್ನು 
ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರನ್ವಯ ಸದರಿ ಅಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


ಅಧಿಕಾರಿಗಳ ಹೆಸರು 


ಸ್ಥಳ ನಿಯುಕ್ತಿಗೊಳಿಸಲಾದ ನಿಗಮ / ಮಂಡಳಿ 


ಸ್ನೇಲ್) 


ಶ್ರೀ ಎ . ಚಂದ್ರಶೇಖರಪ್ಪ , ಕೆ. ಎ .ಎಸ್. (ಸೂಪರ್‌ ಟೈಂ | ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ ಮತ್ತು ಮಾನವ 

ಸಂಪನ್ಮೂಲ), ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

ನಿಯಮಿತ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
2. ಶ್ರೀ ಎನ್ . ಚಂದ್ರಶೇಖರ್, ಕೆ.ಎ .ಎಸ್ . ( ಹಿರಿಯ ಶ್ರೇಣಿ) ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ನವೀಕರಿಸಬಹುದಾದ 

ಇಂಧನ ಅಭಿವೃದ್ಧಿ ನಿಯಮಿತ (KREDL) ಬೆಂಗಳೂರು 
ಇಲ್ಲಿ ಖಾಲಿ ಇರುವ ಹುದ್ದೆಗೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎ. ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


P . R . 602 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 198 ಸಮನ್ವಯ 2013 , ಬೆಂಗಳೂರು, ದಿನಾಂಕ : 07- 10 -2013 . 
ವ್ಯವಸ್ಥಾಪಕ ನಿರ್ದೇಶಕರು, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಹುದ್ದೆಯ ವರ್ಗಾವಣೆ ಆದೇಶದಲ್ಲಿದ್ದ 
ಶ್ರೀ ಕೆ. ಆರ್‌. ಸುಂದರ್ , ಭಾ . ಆ.ಸೇ . ಇವರ ವರ್ಗಾವಣೆಯನ್ನು ಮಾರ್ಪಡಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ : 
ಡಿಪಿಎಆರ್ 764 ಎಸ್ಎಎಸ್ 2013, ದಿನಾಂಕ : 05 -10 - 2013ರಲ್ಲಿ ಸದರಿ ವ್ಯವಸ್ಥಾಪಕ ನಿರ್ದೇಶಕರು, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ 
ನಿಯಮಿತ, ಗುಲ್ಬರ್ಗಾ ಹುದ್ದೆಗೆ ಕುಮಾರಿ ಪಲ್ಲವಿ ಅಕುರತಿ, ಭಾ . ಆ . ಸೇ . ಮುಖ್ಯ ಕಾರ್ಯನಿರ್ವಾಹಣಾ ಅಧಿಕಾರಿ , ಜಿಲ್ಲಾ ಪಂಚಾಯತ್, ಗುಲ್ಬರ್ಗಾ 
ಇವರನ್ನು ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಅದರನ್ವಯ , ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 
ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಕುಮಾರಿ ಪಲ್ಲವಿ ಅಕುರತಿ, ಭಾ . ಆ. ಸೇ . ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

* ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್ 74 ( ಎ ) ಮತ್ತು ( ಬಿ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕುಮಾರಿ ಪಲ್ಲವಿ ಅಕುರತಿ, ಭಾ . ಆ. ಸೇ ಇವರನ್ನು 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 

೨೭೯ 
ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಇದರ ನಿರ್ದೇಶಕ ಮಂಡಳಿಯ ನಿರ್ದೇಶಕರನ್ನಾಗಿ ಹಾಗೂ ವ್ಯವಸ್ಥಾಪಕ 
ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಈ ಕುರಿತು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಎನ್ 198 ಎನ್‌ಸಿಇ 2013, ದಿನಾಂಕ : 26 - 09 - 2013ರಲ್ಲಿ ಶ್ರೀ ಕೆ.ಆರ್‌. ಸುಂದರ್ , 
ಭಾ . ಆ . ಸೇ . ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು , ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಗುಲ್ಬರ್ಗಾ ಹುದ್ದೆಗೆ ನೇಮಿಸಿ ಹೊರಡಿಸಿದ್ದ 
ಅಧಿಸೂಚನೆಯನ್ನು ರದ್ದುಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ . ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR, 603 

ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 278 ಸಮನ್ವಯ 2013, ಬೆಂಗಳೂರು, ದಿನಾಂಕ : 06 - 09 - 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 152 ಆಸೇವ 2013, ದಿನಾಂಕ : 31- 08 - 2013ರಲ್ಲಿ ಶ್ರೀಮತಿ ಕೆ.ಎಸ್. ಲತಾಕುಮಾರಿ, ಕೆ. ಎ.ಎಸ್. 
( ಹಿರಿಯ ಶ್ರೇಣಿ) ಇವರನ್ನು ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ ಮತ್ತು ಮಾನವ ಸಂಪನ್ಮೂಲ), ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, 
ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ . ಅದರಂತೆ ಶ್ರೀಮತಿ 
ಕೆ.ಎಸ್. ಲತಾಕುಮಾರಿ , ಕೆ. ಎ. ಎಸ್ ( ಹಿರಿಯ ಶ್ರೇಣಿ) ಇವರನ್ನು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದ ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ 
ಮತ್ತು ಮಾನವ ಸಂಪನ್ಮೂಲ) ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


PR, 604 


ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 253 ಸಮನ್ವಯ 2013, ಬೆಂಗಳೂರು, ದಿನಾಂಕ : 06 - 09 -2013. 
ಸರ್ಕಾರದ ಇತ್ತೀಚೆಗೆ ಈ ಕೆಳಕಂಡ ಐ.ಎ.ಎಸ್ / ಐ.ಎಫ್.ಎಸ್/ಕೆ.ಎ.ಎಸ್/ಕೆ. ಪಿ. ಟಿ.ಸಿ.ಎಲ್ ಸಂಸ್ಥೆಯ ಮುಖ್ಯ ಅಭಿಯಂತರರು ಮತ್ತು 
ಕಾರ್ಯನಿರ್ವಾಹಕ ಅಭಿಯಂತರರನ್ನು ವಿವಿಧ ಇಲಾಖೆ/ ಮಂಡಳಿ /ನಿಗಮಗಳಿಗೆ ವರ್ಗಾಯಿಸಿ/ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. ಅದರಂತೆ, ಸದರಿ 
ಅಧಿಕಾರಿಗಳನ್ನು ಇಂಧನ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ನಿಗಮ / ಮಂಡಳಿಗಳಿಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವಂತೆ ನಿರ್ದೇಶಕರ 
ಮಂಡಳಿಯ ನಿರ್ದೇಶಕರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕ್ರಮ 
ಸಂಖ್ಯೆ 


ಕಂಪನಿಯ ಹೆಸರು 


ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, 

ಬೆಂಗಳೂರು 


ಹಾಲಿ ನಿರ್ದೇಶಕರಾಗಿರುವ | ಪ್ರಸ್ತುತ ನಿರ್ದೇಶಕರಾಗಿ ನೇಮಕ 

ನಿಗಮ /ಕಂಪನಿಯ 
ಅಧಿಕಾರಿ ಮಾಡಲಾದ ಅಧಿಕಾರಿ 

ಆರ್ಟಿಕಲ್ ಸಂಖ್ಯೆ 
ಹೆಸರು / ಪದನಾಮ ಹೆಸರು/ ಪದನಾಮ 

ಮೆಮೊರಾಂಡಂ ಆಫ್ 
ಶ್ರೀ ಎಲ್. ವಿ . ನಾಗರಾಜನ್ , | ಶ್ರೀ ಐ. ಎಸ್.ಎನ್ . ಪ್ರಸಾದ್, | ಅಸೋಸಿಯೇಷನ್ ಮತ್ತು 
ಭಾ . ಆ . ಸೇ ., 

ಭಾ . ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " "ನಿರ್ದೇಶಕರು" 

ಅಸೋಸಿಯೇಷನ್ 
ಆರ್ಟಿಕಲ್ 22 (1) 

ಮೆಮೊರಾಂಡಂ ಆಫ್ 
1) ಶ್ರೀ ಎಲ್. ವಿ . ಶ್ರೀ ಐ . ಎಸ್ . ಎನ್ . ಪ್ರಸಾದ್ , | ಅಸೋಸಿಯೇಷನ್ ಮತ್ತು 
ನಾಗರಾಜನ್ , ಭಾ . ಆ . ಸೇ ., 

ಭಾ . ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು" "ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 30 (1) ( ಎ ) 

ಮೆಮೊರಾಂಡಂ ಆಫ್ 
2 ) ಶ್ರೀ ಪಿ . ಮಣಿವಣ್ಣನ್ ಶ್ರೀ ಪಂಕಜ್ ಕುಮಾರ್ ಅಸೋಸಿಯೇಷನ್ ಮತ್ತು 
ಭಾ . ಆ . ಸೇ ., 

ಪಾಂಡೆ, ಭಾ . ಆ. ಸೇ ., ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು" "ನಿರ್ದೇಶಕರು 

ಅಸೋಸಿಯೇಷನ್ 
ಆರ್ಟಿಕಲ್ 30 (1)( ಎ) | 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ 

ನಿಯಮಿತ, ಬೆಂಗಳೂರು 


೨೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೨ 


ಕ್ರಮ 


ಸಂಖ್ಯೆ 


ಕಂಪನಿಯ ಹೆಸರು 


| ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ 

ನಿಯಮಿತ, ಬೆಂಗಳೂರು 


ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 

ನಿಯಮಿತ, ಹುಬ್ಬಳ್ಳಿ 


ಹಾಲಿ ನಿರ್ದೇಶಕರಾಗಿರುವ | ಪ್ರಸ್ತುತ ನಿರ್ದೇಶಕರಾಗಿ ನೇಮಕ 

ನಿಗಮ / ಕಂಪನಿಯ 
ಅಧಿಕಾರಿ ಮಾಡಲಾದ ಅಧಿಕಾರಿ 

ಆರ್ಟಿಕಲ್ ಸಂಖ್ಯೆ 
ಹೆಸರು/ ಪದನಾಮ ಹೆಸರು / ಪದನಾಮ 

ಮೆಮೊರಾಂಡಂ ಆಫ್ 
3) ಶ್ರೀ ಮುದ್ದುಮೋಹನ್, | ಶ್ರೀ ಡಿ. ಎಂ . ಶಿವಕುಮಾರ್‌, ಅಸೋಸಿಯೇಷನ್ ಮತ್ತು 
ಕ. ಆ . ಸೇ ., ಕ . ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " "ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 30 (1)( ಎ ) 

ಮೆಮೊರಾಂಡಂ ಆಫ್ 
1) ಶ್ರೀ ಕೆ.ಎನ್. ರಮೇಶ್, | ಶ್ರೀ ಎಸ್. ನವೀನ್ ಕುಮಾರ್ | ಅಸೋಸಿಯೇಷನ್ ಮತ್ತು 
ಕ. ಆ . ಸೇ ., ರಾಜು , ಕ. ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " "ನಿರ್ದೇಶಕರು " 

ಅಸೋಸಿಯೇಷನ್ 

ಆರ್ಟಿಕಲ್ 74 ( ಎ) 
2 ) ಶ್ರೀ ಮನೋಜ್ 

ಮೆಮೊರಾಂಡಂ ಆಫ್ 
ಶ್ರೀ ಎಸ್ . ವಿ . 

ಅಸೋಸಿಯೇಷನ್ ಮತ್ತು 
ಕುಮಾರ್‌ ಹೆಚ್ . 
ಗೋವಿಂದರಾಜು, 

ಆರ್ಟಿಕಲ್ಸ್ ಆಫ್ 
ಪೂಜಾರ್ 
"ನಿರ್ದೇಶಕರು " 

ಅಸೋಸಿಯೇಷನ್ 
"ನಿರ್ದೇಶಕರು " 

ಆರ್ಟಿಕಲ್ 74 ( ಎ ) 

ಮೆಮೊರಾಂಡಂ ಆಫ್ 
1) ಶ್ರೀ ಕೆ .ಎನ್. ರಮೇಶ್, | ಶ್ರೀ ಎಸ್. ನವೀನ್ ಕುಮಾರ್ | ಅಸೋಸಿಯೇಷನ್ ಮತ್ತು 
ಕ. ಆ. ಸೇ . ರಾಜು , ಕ. ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು" "ನಿರ್ದೇಶಕರು" 

ಅಸೋಸಿಯೇಷನ್ 
ಆರ್ಟಿಕಲ್ 74 ( ಎ) 
ಮೆಮೊರಾಂಡಂ ಆಫ್ 

ಅಸೋಸಿಯೇಷನ್ ಮತ್ತು 
2) ಶ್ರೀ ಎಂ . ಎ . ಹುಸೇನ್, - "ನಿವೃತ್ತಿ ಕಾರಣ 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " ರದ್ದುಗೊಳಿಸಲಾಗಿದೆ " 

ಅಸೋಸಿಯೇಷನ್ 
ಆರ್ಟಿಕಲ್ 74 ( ಎ ) 

ಮೆಮೊರಾಂಡಂ ಆಫ್ 
1) ಶ್ರೀ ಕೆ.ಎನ್. ರಮೇಶ್, | ಶ್ರೀ ಎಸ್. ನವೀನ್ ಕುಮಾರ್ ಅಸೋಸಿಯೇಷನ್ ಮತ್ತು 
ಕ. ಆ . ಸೇ . ರಾಜು, ಕ. ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " "ನಿರ್ದೇಶಕರು" 

ಅಸೋಸಿಯೇಷನ್ 
ಆರ್ಟಿಕಲ್ 74 ( ಎ) 

ಮೆಮೊರಾಂಡಂ ಆಫ್ 
2) ಶ್ರೀ ಎಸ್ . ಪ್ರತಾಪ್ 

ಅಸೋಸಿಯೇಷನ್ ಮತ್ತು 
ಶ್ರೀ ಎಸ್ . ಸುಮಂತ್ 
ಕುಮಾರ್‌ 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " 
"ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 74 ( ಎ) 

ಮೆಮೊರಾಂಡಂ ಆಫ್ 
3) ಶ್ರೀ ಮುದ್ದುಮೋಹನ್ , | ಶ್ರೀ ಡಿ. ಎಂ . ಶಿವಕುಮಾರ್ , | ಅಸೋಸಿಯೇಷನ್ ಮತ್ತು 
ಕ. ಆ . ಸೇ . ಕ . ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " "ನಿರ್ದೇಶಕರು 

ಅಸೋಸಿಯೇಷನ್ 
ಆರ್ಟಿಕಲ್ 74 ( ಎ ) 

ಮೆಮೊರಾಂಡಂ ಆಫ್ 
1) ಶ್ರೀ ಕೆ.ಎನ್ , ರಮೇಶ್, ಶ್ರೀ ಎಸ್. ನವೀನ್ ಕುಮಾರ್ | ಅಸೋಸಿಯೇಷನ್ ಮತ್ತು 
ಕ. ಆ. ಸೇ . ರಾಜು , ಕ. ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 72 ( ಎ) 

ಮೆಮೊರಾಂಡಂ ಆಫ್ 
2 ) ಶ್ರೀ ಎಸ್ . ಪ್ರತಾಪ್ 

ಅಸೋಸಿಯೇಷನ್ ಮತ್ತು 
ಶ್ರೀ ಎಸ್ . ಸುಮಂತ್ 
ಕುಮಾರ್ 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು 
"ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 72 ( ಎ) 


ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ 

ನಿಯಮಿತ, ಗುಲ್ಬರ್ಗಾ 


6. 


ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ 

ನಿಯಮಿತ, ಮೈಸೂರು 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೨೮೧ 


ಕ್ರಮ 


7, 


| 


ಹಾಲಿ ನಿರ್ದೇಶಕರಾಗಿರುವ | ಪ್ರಸ್ತುತ ನಿರ್ದೇಶಕರಾಗಿ ನೇಮಕ 

ನಿಗಮ /ಕಂಪನಿಯ 
ಕಂಪನಿಯ ಹೆಸರು 

ಅಧಿಕಾರಿ 

ಮಾಡಲಾದ ಅಧಿಕಾರಿ 
ಸಂಖ್ಯೆ 

ಆರ್ಟಿಕಲ್ ಸಂಖ್ಯೆ 
ಹೆಸರು/ ಪದನಾಮ ಹೆಸರು / ಪದನಾಮ 

ಮೆಮೊರಾಂಡಂ ಆಫ್ 
1) ಶ್ರೀ ಪಿ. ಮಣಿವಣ್ಣನ್, ಶ್ರೀ ಪಂಕಜ್ ಕುಮಾರ್ ಅಸೋಸಿಯೇಷನ್ ಮತ್ತು 
ಭಾ . ಆ. ಸೇ . 

ಪಾಂಡೆ, ಭಾ . ಆ . ಸೇ ., ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು" "ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 51 ( ಎ) 

ಮೆಮೊರಾಂಡಂ ಆಫ್ 
2 ) ಶ್ರೀ ಕೆ. ಎನ್. ರಮೇಶ್, | ಶ್ರೀ ಎಸ್ . ನವೀನ್ ಕುಮಾರ್ | ಅಸೋಸಿಯೇಷನ್ ಮತ್ತು 
ಕ. ಆ . ಸೇ . ರಾಜು, ಕ. ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " "ನಿರ್ದೇಶಕರು" 

ಅಸೋಸಿಯೇಷನ್ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಆರ್ಟಿಕಲ್ 51 ( ಎ) 
ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು 

ಮೆಮೊರಾಂಡಂ ಆಫ್ 
3) ಶ್ರೀ 

ಅಸೋಸಿಯೇಷನ್ ಮತ್ತು 
ಶ್ರೀ ಕೆ. ಉಮಾಶಂಕರ್ , 
ಆರ್. ಎಂ . ಹಿರಿಯಣ್ಣಯ್ಯ , 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " 
"ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 51 ( ಎ ) 

ಮೆಮೊರಾಂಡಂ ಆಫ್ 
4) ಶ್ರೀ ಎಂ .ಎನ್. ಗೌಡರ್ , ಶ್ರೀ ರಾಮಚಂದ್ರ, ಅಸೋಸಿಯೇಷನ್ ಮತ್ತು 
ಐ . ಎಫ್ . ಎಸ್ ., ಐ .ಎಫ್ . ಎಸ್ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು" "ನಿರ್ದೇಶಕರು " 

ಅಸೋಸಿಯೇಷನ್ 
ಆರ್ಟಿಕಲ್ 51 ( ಎ ) 

ಮೆಮೊರಾಂಡಂ ಆಫ್ 
1) ಶ್ರೀ ಪಿ . ಮಣಿವಣ್ಣನ್, ಶ್ರೀ ಪಂಕಜ್ ಕುಮಾರ್ ಅಸೋಸಿಯೇಷನ್ ಮತ್ತು 
8 . | ಪವರ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ 

ಭಾ . ಆ . ಸೇ . ಪಾಂಡೆ, ಭಾ . ಆ . ಸೇ ., 

ಆರ್ಟಿಕಲ್ಸ್ ಆಫ್ 
"ನಿರ್ದೇಶಕರು " "ನಿರ್ದೇಶಕರು " 

ಅಸೋಸಿಯೇಷನ್ 

ಆರ್ಟಿಕಲ್ 93 ( ಎ ) 
2) ಶ್ರೀ ಕೆ.ಎನ್. ರಮೇಶ್, | ಶ್ರೀ ಎಸ್. ನವೀನ್ ಕುಮಾರ್ 

ಮೆಮೊರಾಂಡಂ ಆಫ್ 

ಅಸೋಸಿಯೇಷನ್ ಮತ್ತು 
ಕ . ಆ. ಸೇ . 

ರಾಜು, ಕ. ಆ . ಸೇ ., 
"ವ್ಯವಸ್ಥಾಪಕ ನಿರ್ದೇಶಕರು | "ವ್ಯವಸ್ಥಾಪಕ ನಿರ್ದೇಶಕರು 

ಆರ್ಟಿಕಲ್ಸ್ ಆಫ್ 

ಅಸೋಸಿಯೇಷನ್ 
ಮತ್ತು ನಿರ್ದೇಶಕರು" ಮತ್ತು ನಿರ್ದೇಶಕರು" 

ಆರ್ಟಿಕಲ್ 93 ( ಎ) 
ಮೆಮೊರಾಂಡಂ ಆಫ್ 

ಅಸೋಸಿಯೇಷನ್ ಮತ್ತು 
3) ಶ್ರೀ ಎಸ್ . ಸುಮಂತ್ ಶ್ರೀ ಎಂ . ಗೋವಿಂದಪ್ಪ 

ಆರ್ಟಿಕಲ್ಸ್ ಆಫ್ 
ನಿರ್ದೇಶಕರು " "ನಿರ್ದೇಶಕರು 

ಅಸೋಸಿಯೇಷನ್ 

ಆರ್ಟಿಕಲ್ 93 ( ಎ ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P. R. 605 

ಇಂಧನ ಇಲಾಖೆ. 
HIGH COURT OF KARNATAKA 

NOTIFICATION 
NO . LCA-II 11 ( Rtmt )/ 2011 , Bangalore , Dated : 28-09 - 2013. 
Sri S . Bhaskar Rao , Chief Administrative Officer, Prl. District and Sessions Court , D .K . Mangalore, is permitted to retire from 
service on attaining the age of superannuation w .e.f., the afternoon of 30 -09- 2013 , under Rule 95 ( 1) of K .C .S . Rules . 

By Order 
V .K . HASYAGAR 

Assistant Registrar 
P . . 606 

High Court of Karnataka, Bangalore 


೨೮೨ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 
HIGH COURT OF KARNATAKA 

NOTIFICATION 
NO . HCE . 875 /2012 , Bangalore, Dated : 1st October, 2013. 


In exercise of the powers conferred under Article 229 of the Constitution of India and Rule 7 of the High Court of Karnataka 
Service (Conditions of Service and Recruitment) Rules, 1973, as amended from time to time and all other powers enabling thereunto , 
Hon ble the Chief Justice is pleased to select and promote the following Deputy Registrars as Joint Registrars (Group -A ) in the pay 
scale of Rs. 44250 - 1050 -45300 - 1200 -52500-1350-60600 , with immediate effect, in the existing vacant posts of Joint Registrars which 
have been created vide this office Notification bearing No. HCE 249 /2011 dated 15 -02 - 2013 : 

1) Sri R . Rangaswamy 
2) Sri M .S . Raghavendra 
3 ) Sri S . Devaraju 

By Order of Hon ble the Chief Justice, 

R . B . BUDIHAL 

RegistrarGeneral 
P . R . 607 

High Court of Karnataka, Bangalore 


HIGH COURT OF KARNATAKA 

NOTIFICATION 
NO . GOB (1) 246 /2007 , Bangalore , Dated : 9TH October, 2013. 


It is hereby notified that the Court of XLVI Addl. City Civil & Sessions Judge , Bangalore City (CBI Court-CCH -47 ) is shifted 
from the premises of the City Civil Court Complex to the Court of XXXIV Addl. City Civil and Sessions Judge , Bangalore (CCH -35 ) 
situated at Parappana Agrahara , Bangalore, for the limited purpose of conducting the cases No. RC 14 (A )/12 and RC No . 16 (A )/2012 
against Shri. Janardhana Reddy and others , before the said Court on 10 -10 -2013. 

By Order of the High Court, 

R . B . BUDIHAL 
P . R . 608 

Registrar General. 
HIGH COURT OF KARNATAKA 

NOTIFICATION 
NO . LCA- . 11 ( Rtmt)/ 2011 , Bangalore, Dated : 08-10 - 2013 . 
Sri H .R . Dayananda, Chief Administrative Officer, working in the Prl. District & Sessions Court, Hassan ,is permitted to retire 
from service on attaining the age of superannuation w .e .f., the afternoon of 31- 10 - 2013, under Rule 95 ( 1) of K . C .S . Rules . 

By Order 
V .K . HASYAGAR 

AssistantRegistrar 
P . R . 609 

High Court of Karnataka , Bangalore . 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 128 ಐಎಂಎಂ 2013, ಬೆಂಗಳೂರು, ದಿನಾಂಕ : 08 - 10 - 2013. 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಸಹಾಯಕ ಔಷಧ ನಿಯಂತ್ರಕರುಗಳನ್ನು ಆಡಳಿತಾತ್ಮಕ ಹಾಗೂ 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ. 

ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 
ಸಂಖ್ಯೆ 

ವರ್ಗಾವಣೆ ಮಾಡಿ ನಿಯೋಜಿಸಲಾದ ಸ್ಥಳ 
ಶ್ರೀಯುತ 
ಅಜಯರಾಜ್ ಶಹಾ, 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 191 ಐಎಂಎಂ 2013 
ಸಹಾಯಕ ಔಷಧ ನಿಯಂತ್ರಕರು ( ಸ್ವತಂತ್ರ ಪ್ರಭಾರ) 

ದಿನಾಂಕ : 23 - 09 - 2013ರನ್ವಯ ಖಾಲಿ ಇದ್ದ ಕೋಲಾರ ವೃತ್ತ 
ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಳ 
ನಿಯುಕ್ತಿಗೊಳಿಸಿರುವುದನ್ನು ಮಾರ್ಪಡಿಸಿ, ಬೆಂಗಳೂರು ವೃತ್ತ 
5ರಲ್ಲಿನ ಶ್ರೀ ಗೋಣಿ ಫಕೀರಪ್ಪರವರ ವರ್ಗಾವಣೆಯಿಂದ 
ತೆರವಾಗುವ ಸ್ಥಳಕ್ಕೆ, 


ಕ್ರಮ 


ಭಾಗ ೨ 


೨೮೩ 


ಕ್ರಮ 
ಸಂಖ್ಯೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 
ಅಧಿಕಾರಿಯ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾವಣೆ ಮಾಡಿ ನಿಯೋಜಿಸಲಾದ ಸ್ಥಳ 
ಶ್ರೀಯುತ 
ಖಲೀದ ಅಹಮದ ಖಾನ್ 

ಬೆಂಗಳೂರು ವೃತ್ತ -2ರಲ್ಲಿ ಶ್ರೀ ಕೆ. ಸುರೇಶ್, ಸಹಾಯಕ ಔಷಧ 
ಸಹಾಯಕ ಔಷಧ ನಿಯಂತ್ರಕರು ಬೆಂಗಳೂರು ಕೇಂದ್ರ 

ನಿಯಂತ್ರಕರು ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
ರಮೇಶ್ ಪಿ . 

ಬೆಂಗಳೂರು ಕೇಂದ್ರ ಕಛೇರಿಯಲ್ಲಿ ಶ್ರೀ ಖಲೀದ ಅಹಮದ ಖಾನ್ , 
ಸಹಾಯಕ ಔಷಧ ನಿಯಂತ್ರಕರು ಬೆಂಗಳೂರು ವೃತ್ತ - 4 

ಸಹಾಯಕ ಔಷಧ ನಿಯಂತ್ರಕರು ಇವರ ವರ್ಗಾವಣೆಯಿಂದ 

ತೆರವಾಗುವ ಸ್ಥಳಕ್ಕೆ 
ಸುರೇಶ್, ಕೆ . 

ಬೆಂಗಳೂರು ವೃತ್ತ -4ರಲ್ಲಿ ಶ್ರೀ ರಮೇಶ್ ಪಿ. ಸಹಾಯಕ ಔಷಧ 
ಸಹಾಯಕ ಔಷಧ ನಿಯಂತ್ರಕರು ಬೆಂಗಳೂರು ವೃತ್ತ- 2 

ನಿಯಂತ್ರಕರು ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
ನಾಗರಾಜ ಎಸ್ . 

ಮೈಸೂರು ವೃತ್ತ- 1ರಲ್ಲಿ ಶ್ರೀ ರಮಾಕಾಂತ ಕುಂಠ, ಸಹಾಯಕ ಔಷಧ 
ಸಹಾಯಕ ಔಷಧ ನಿಯಂತ್ರಕರು ಹಾಸನ ವೃತ್ತ 

ನಿಯಂತ್ರಕರು ಇವರ ವರ್ಗಾವಣೆಯಿಂದ ತೆರವಾಗುವ ಸ್ಥಳಕ್ಕೆ 
ಶ್ರೀ ರಮಾಕಾಂತ ಕುಂಠ, ಸಹಾಯಕ ಔಷಧ ನಿಯಂತ್ರಕರು ಧಾರವಾಡ ವೃತ್ತ, ಹುಬ್ಬಳ್ಳಿ ಇಲ್ಲಿ ಶ್ರೀ ರಾಜಶೇಖರ ಮಲ್ಲಿ, 
ಮೈಸೂರು ವೃತ್ತ - 1 

ಸಹಾಯಕ ಔಷಧ ನಿಯಂತ್ರಕರು ಇವರ ವರ್ಗಾವಣೆಯಿಂದ 

ತೆರವಾಗುವ ಸ್ಥಳಕ್ಕೆ 
ಮಲ್ಲಿಕಾರ್ಜುನ ಕೆ.ಎಸ್. 

ಉತ್ತರ ಕನ್ನಡ ವೃತ್ತ, ಕಾರಾವಾರ ಇಲ್ಲಿ ಶ್ರೀ ಬಿ . ಸುರೇಶ್ 
ಸಹಾಯಕ ಔಷಧ ನಿಯಂತ್ರಕರು ಬೆಳಗಾಂ ವೃತ್ತ 

ಸಹಾಯಕ ಔಷಧ ನಿಯಂತ್ರಕರು ಇವರ ವರ್ಗಾವಣೆಯಿಂದ 

ತೆರವಾಗುವ ಸ್ಥಳಕ್ಕೆ 
ರಾಜಶೇಖರ ಮಲ್ಲಿ, ಸಹಾಯಕ ಔಷಧ ನಿಯಂತ್ರಕರು , ಧಾರವಾಡ ಬೆಳಗಾಂ ವೃತ್ತ ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಕೆ.ಎಸ್. ಸಹಾಯಕ 
ವೃತ್ತ, ಹುಬ್ಬಳ್ಳಿ 

ಔಷಧ ನಿಯಂತ್ರಕರು ಇವರ ವರ್ಗಾವಣೆಯಿಂದ ತೆರವಾಗುವ 


ಬಿ . ಸುರೇಶ್ 
ಸಹಾಯಕ ಔಷಧ ನಿಯಂತ್ರಕರು ಉತ್ತರ ಕನ್ನಡ ವೃತ್ತ, ಕಾರವಾರ 
ಗೋಣಿ ಫಕೀರಪ್ಪ 
ಸಹಾಯಕ ಔಷಧ ನಿಯಂತ್ರಕರು ಬೆಂಗಳೂರು ವೃತ್ತ - 5 


ಕೋಲಾರ ವೃತ್ತ ಇಲ್ಲಿ ಖಾಲಿ ಇರುವ ಸಹಾಯಕ ಔಷಧ 
ನಿಯಂತ್ರಕರ ಹುದ್ದೆಗೆ 
ಚಾಮರಾಜನಗರ ವೃತ್ತ ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ನಾಗೂರ, 
ಸಹಾಯಕ ಔಷಧ ನಿಯಂತ್ರಕರು ಇವರ ವರ್ಗಾವಣೆಯಿಂದ 
ತೆರವಾಗುವ ಸ್ಥಳಕ್ಕೆ 
ರಾಯಚೂರು ವೃತ್ತ ಇಲ್ಲಿ ಖಾಲಿ ಇರುವ ಸಹಾಯಕ ಔಷಧ 
ನಿಯಂತ್ರಕರ ಹುದ್ದೆಗೆ. 


ಮಲ್ಲಿಕಾರ್ಜುನ ನಾಗೂರ, 
ಸಹಾಯಕ ಔಷಧ ನಿಯಂತ್ರಕರು ಚಾಮರಾಜನಗರ ವೃತ್ತ 


P . R . 610 
SC - 50 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಇಲಾಖೆ 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 205 ಐಎಂಎಂ 2013 , ಬೆಂಗಳೂರು, ದಿನಾಂಕ : 24 - 09 - 2013. 


ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಗ್ರೂಪ್- ಎ ಅಧಿಕಾರಿಗಳು 2014ನೇ ಕ್ಯಾಲೆಂಡರ್ ವರ್ಷದಲ್ಲಿ ಅವರ ಹೆಸರಿನ ಮುಂದೆ 
ತೋರಿಸಿರುವ ದಿನಾಂಕಗಳಂದು ವಯೋನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮ 95 (1) ರನ್ವಯ ಸರ್ಕಾರದ ಅನುಮತಿ ನೀಡಿದೆ. 

ವಯೋ ನಿವೃತ್ತರಾಗಲಿರುವ 
ಅಧಿಕಾರಿಗಳ ಹೆಸರು ಹಾಗೂ ಪದನಾಮ 

ಜನ್ಮ ದಿನಾಂಕ 

ದಿನಾಂಕ 
ಅಬುಲ್ ಮೊಹಿಸಿನ್ 

01 - 08 - 1954 

31 - 07 - 2014 
ಉಪ ಔಷಧ ನಿಯಂತ್ರಕರು ಪ್ರಾದೇಶಿಕ ಕಛೇರಿ, ಬೆಂಗಳೂರು 
ವಿ . ಎಲ್ . ಹಂಬರ್‌, 

01 - 06 - 1954 

31 - 05 - 2014 
ಉಪ ಔಷಧ ನಿಯಂತ್ರಕರು ಕೇಂದ್ರ ಕಛೇರಿ, ಬೆಂಗಳೂರು 
ಡಾ|| ಕರುಣಾಕರ ಮೂಲ್ಯ, 

24 - 08 - 1954 

31 - 08 - 2014 
ಉಪ ಔಷಧ ನಿಯಂತ್ರಕರು ಪ್ರಸ್ತುತ ಸದಸ್ಯ ಕಾರ್ಯದರ್ಶಿಗಳು 
ಪರೀಕ್ಷಾ ಪ್ರಾಧಿಕರ ಮಂಡಳಿ , ಬೆಂಗಳೂರು 


೨೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೨ 


೫) 


ಅಧಿಕಾರಿಗಳ ಹೆಸರು ಹಾಗೂ ಪದನಾಮ 


ಜನ್ಮ ದಿನಾಂಕ 


ವಯೋ ನಿವೃತ್ತರಾಗಲಿರುವ 

ದಿನಾಂಕ 
31 - 03 - 2014 


|ಈ 


13 - 03 - 1954 


02 - 05 - 1954 


31 - 05 - 2014 


ಡಾ|| ಎಸ್. ಶಶಿಧರ, 
ಪ್ರಾಂಶುಪಾಲರು ಹಾಗೂ ಪ್ರಾಧ್ಯಾಪಕರು ( ಫಾರ್ಮಕಾಗ್ರಸಿ) 
ಸರ್ಕಾರಿ ಔಷಧ ವಿಜ್ಞಾನ ಮಹಾ ವಿದ್ಯಾಲಯ , ಬೆಂಗಳೂರು 
ಆರ್ . ವೆಂಕಟೇಶ ರೆಡ್ಡಿ, 
ಸಹಾಯಕ ಔಷಧ ನಿಯಂತ್ರಕರು , ಚಿಕ್ಕಬಳ್ಳಾಪುರ ವೃತ್ತ, ಚಿಕ್ಕಬಳ್ಳಾಪುರ 
ಡಾ|| ಎನ್. ಜಿ. ನಂಜುಂಡಸ್ವಾಮಿ , 
ಪ್ರಾಧ್ಯಾಪಕರು ( ಫಾರ್ಮಾಸ್ಯಟಿಕ್ಸ್ ) ಸರ್ಕಾರಿ ಔಷಧ ವಿಜ್ಞಾನ 
ಮಹಾವಿದ್ಯಾಲಯ , ಬೆಂಗಳೂರು 


31 - 03 - 1954 


31 - 03 - 2014 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ.ಎನ್. ಹರಿಣಿಯಮ್ಮ 
P. R. 611 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 50 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 240 ಐಎಂಎಂ 2013, ಬೆಂಗಳೂರು, ದಿನಾಂಕ : 26 - 10 - 2013. 
ಡಾ|| ಬಿ .ಆರ್‌. ಜಗಶೆಟ್ಟಿ, ಔಷಧ ನಿಯಂತ್ರಕರು, ಔಷಧ ನಿಯಂತ್ರಣ ಇಲಾಖೆ ಇವರು ದಿನಾಂಕ : 31 -10 - 2013ರಂದು ವಯೋನಿವೃತ್ತಿ 
ಹೊಂದಲಿದ್ದು, ಇವರ ವಯೋ ನಿವೃತ್ತಿಯಿಂದ ತೆರವಾಗುವ ಔಷಧ ನಿಯಂತ್ರಕರ ಹುದ್ದೆಗೆ ಶ್ರೀ ರಘುರಾಮ ಭಂಡಾರಿ, ಅಪರ ಔಷಧ ನಿಯಂತ್ರಕರು, ಔಷಧ 
ನಿಯಂತ್ರಣ ಇಲಾಖೆ, ಇವರನ್ನು ಹೆಚ್ಚುವರಿ ಪ್ರಭಾರದ ಮೇಲೆ ಕರ್ತವ್ಯ ನಿರ್ವಹಿಸಲು ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
P . R . 612 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 195 ಪಿಟಿಡಿ 2013, ಬೆಂಗಳೂರು, ದಿನಾಂಕ : 30 - 10 - 2013. 


ಆಯುಷ್ ಇಲಾಖೆಯ ಸರ್ಕಾರಿ ಯುನಾನಿ ವೈದ್ಯಕೀಯ ಮಹಾವಿದ್ಯಾಲಯ , ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು Tib-e- Qanooni 
Wa-llmus Sumoom ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾ|| ಲತೀಫ್ ಅಹಮ್ಮದ್ ಜಿ . ಇಂಡಿಕರ್ ಇವರಿಗೆ ಸರ್ಕಾರಿ ಯುನಾನಿ ವೈದ್ಯಕೀಯ 
ಮಹಾವಿದ್ಯಾಲಯ , ಬೆಂಗಳೂರು, ಇಲ್ಲಿ ದಿನಾಂಕ : 31 - 10 - 2013 ರಂದು ಡಾ|| ಮುಸ್ತರಿ ಬಾನು, ಇವರ ವಯೋನಿವೃತ್ತಿಯಿಂದ ಖಾಲಿಯಾಗಲಿರುವ 
ಪ್ರಾಧ್ಯಾಪಕರು Tib-e- Qanooni-wa-lmus Sumoom ಹುದ್ದೆಗೆ ಎ. ಐ .ಸಿ . ಟಿ. ಇ. ವೇತನ ಶ್ರೇಣಿ ರೂ . 37400 - 67000 AGP 10000 /- ರಲ್ಲಿ ಸ್ಥಾನಾಪನ್ನ 
ಬಡ್ತಿ ನೀಡಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ.ಎನ್ . ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
P . B . 613 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 220 ಪಿಟಿಡಿ 2012 , ಬೆಂಗಳೂರು, ದಿನಾಂಕ : 23 - 10 - 2013 . 
ಆಯುಷ್ ಇಲಾಖೆಯ ಬೋಧಕ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪನ್ಯಾಸಕರುಗಳಿಗೆ ಅವರುಗಳಿಗಿಂತ ಜೇಷ್ಠತೆಯಲ್ಲಿ 
ಕಿರಿಯರಾದ ಡಾ|| ಶಾಮ ಕಿಶೋರಸಿಂಗ್ ಇವರಿಗೆ ಬಡ್ತಿ ನೀಡಿದ ದಿನಾಂಕ : 11- 07 - 2011 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ 
ನಾಗರೀಕ ಸೇವಾ ( ಆರ್. ಪಿ . ಪಿ. ಮತ್ತು ಪಿ) ನಿಯಮಾವಳಿಗಳು 1978ರ ನಿಯಮ 2 (1) ( ಡಿ) ರನ್ವಯ ವೇತನ ಶ್ರೇಣಿ ರೂ . 15,600 - 39,100 - AGP 8000 
ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, ಈ ಕೆಳಕಂಡಂತೆ ಅವರುಗಳ ಮುಂದೆ ಸೂಚಿಸಲಾದ ಹುದ್ದೆಗಳಿಗೆ ನೇಮಿಸಿದೆ. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೨೮೫ 


ಕ್ರ. ಸಂ . ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ಬಡ್ತಿ ನೀಡಿ ನೇಮಿಸಿರುವ ಹುದ್ದೆ 
| ಡಾ|| ರಾಜಶೇಖರ್ ಎಸ್ . ಗಾಣಿಗೇರ, 

ಸಹಾಯಕ ಪ್ರಾಧ್ಯಾಪಕರು, ( ದ್ರವ್ಯಗುಣ), ತಾರಾನಾಥ ಸರ್ಕಾರಿ 
ಉಪನ್ಯಾಸಕರು ( ಆಯುರ್ವೇದ), ತಾರಾನಾಥ ಸರ್ಕಾರಿ ಆಯುರ್ವೇದ | ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , ಬಳ್ಳಾರಿ 
ವೈದ್ಯಕೀಯ ಮಹಾವಿದ್ಯಾಲಯ , ಬಳ್ಳಾರಿ 
ಡಾ || ಮಾಧವ ದಿಗ್ಗಾವಿ, ಉಪನ್ಯಾಸಕರು ( ಆಯುರ್ವೇದ), ತಾರಾನಾಥ | ಸಹಾಯಕ ಪ್ರಾಧ್ಯಾಪಕರು, (ಕಾಯಚಿಕಿತ್ಸಾ), ತಾರಾನಾಥ ಸರ್ಕಾರಿ 
ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , ಬಳ್ಳಾರಿ | ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ , ಬಳ್ಳಾರಿ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಕೆ.ಎನ್. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
PR, 614 

( ಭಾರತೀಯ ವೈದ್ಯ ಪದ್ಧತಿ ಮತ್ತು ಸಮನ್ವಯ ). 


ಕ್ರಮ 


ಸಂಖ್ಯೆ 


ಸಹಕಾರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಇ 170 ಎಲೆಸೇ 2013, ಬೆಂಗಳೂರು, ದಿನಾಂಕ : 25 - 10 -2013. 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಇಲಾಖೆಯ ಈ ಕೆಳಕಂಡ ಗ್ರೂಪ್ "ಎ " ಮತ್ತು " ಬಿ ವೃಂದದ ಅಧಿಕಾರಿಗಳನ್ನು ಅವರ ಹೆಸರಿನ 
ಮುಂದೆ ನಮೂದಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು - 1958ರ 
ನಿಯಮ 95 (1) ರನ್ವಯ ಅನುಮತಿ ನೀಡಲಾಗಿದೆ. 

60 ವರ್ಷ ವಯೋಮಿತಿ ವಯೋನಿವೃತ್ತಿ 
ನೌಕರರ ಹೆಸರು ಮತ್ತು ಪದನಾಮ 

ಜನ್ಮ ದಿನಾಂಕ 

ಪೂರೈಸುವ ದಿನಾಂಕ ದಿನಾಂಕ 
ಗ್ರೂಪ್ " ಎ " ಅಧಿಕಾರಿಗಳು 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಜಂಟಿ ನಿರ್ದೇಶಕರು 
ಶ್ರೀ ಎನ್ . ರಾಮಕೃಷ್ಣಪ್ಪ , 

26 - 04 - 1954 

25 - 04 - 2014 30 - 04 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಜಂಟಿ ನಿರ್ದೇಶಕರು ( ಆಡಳಿತ ಮತ್ತು ಸಿಬ್ಬಂದಿ) ನಿರ್ದೇಶಕರ 
ಕಛೇರಿ, ಬೆಂಗಳೂರು 

ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು 
ಶ್ರೀ ಎಸ್. ರಾಮಚಂದ್ರ ರೆಡ್ಡಿ, 

23 - 02 - 1954 

22 - 02 - 2014 28 - 02 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಉಪ ನಿರ್ದೇಶಕರು, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಶ್ರೀ ಕೆ. ವಿ . ಬಾಲಕೃಷ್ಣಗೌಡ, 

16 - 04 - 1954 

15 - 04 - 2014 30 - 04 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಉಪ ನಿರ್ದೇಶಕರು , ದಕ್ಷಿಣ 
ಕನ್ನಡ ಜಿಲ್ಲೆ, ಮಂಗಳೂರು 
ಶ್ರೀ ಜಾನ್ ಮೊಂತೆರೋ , 

27 - 05 - 1954 

26 - 05 - 2014 31 - 05 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಉಪ ನಿರ್ದೇಶಕರು, ಯಾದಗಿರಿ ಜಿಲ್ಲೆ, ಯಾದಗಿರಿ 
ಶ್ರೀ ಎಸ್. ಶಿವಕುಮಾರ್‌, 

16 - 08 - 1954 15 - 08 - 2014 

31 - 08 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಉಪ ನಿರ್ದೇಶಕರು , ಧಾರವಾಡ ಜಿಲ್ಲೆ, ಧಾರವಾಡ 


ಗ್ರೂಪ್ " ಬಿ " ಅಧಿಕಾರಿಗಳು 


09 - 01 - 1954 


08 - 01 - 2014 


31 - 01 - 2014 


ಶ್ರೀ ಎಸ್. ರಾಜಗೋಪಾಲ್ , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ 
ಸಹಾಯಕ ನಿರ್ದೇಶಕರು, ತಿಪಟೂರು ಉಪ ವಿಭಾಗ, ತಿಪಟೂರು 
ಶ್ರೀ ಬಿ . ಜಿ . ಶ್ರೀನಿವಾಸಮೂರ್ತಿ , 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು , 
ಮಧುಗಿರಿ ಉಪ ವಿಭಾಗ, ಮಧುಗಿರಿ 


12 - 01 - 1954 


11 - 01 - 2014 


31 - 01 - 2014 


೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೨ 


ಕ್ರಮ 


8, 


60 ವರ್ಷ ವಯೋಮಿತಿ 
ನೌಕರರ ಹೆಸರು ಮತ್ತು ಪದನಾಮ 

ವಯೋನಿವೃತ್ತಿ 

ಜನ್ಮ ದಿನಾಂಕ 
ಸಂಖ್ಯೆ 

ಪೂರೈಸುವ ದಿನಾಂಕ ದಿನಾಂಕ 
ಶ್ರೀ ಸಿ. ಅಜ್ಜಪ್ಪ, 

01 - 02 - 1954 

31 - 01 - 2014 31 - 01 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 

ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ 
4 , ಶ್ರೀ ವೀರಯ್ಯ , 

04 - 03 - 1954 

03 - 03 - 2014 31 - 03 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಹುಣಸೂರು ಉಪ ವಿಭಾಗ, ಹುಣಸೂರು 
ಶ್ರೀ ಬಿ. ರಂಗನಾಯಕ್, 

20 - 04 - 1954 

19 - 04 - 2014 30 - 04 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು , 
ಚಾಮರಾಜನಗರ ಉಪ ವಿಭಾಗ , ಚಾಮರಾಜನಗರ 
ಶ್ರೀ ಬಿ . ರಾಜನ್ , 

24 - 04 - 1954 30 - 04 - 2014 30 - 04 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 

ಉಡುಪಿ ವೃತ್ತ, ಉಡುಪಿ 
7 . ಶ್ರೀ ಎಸ್.ಎಸ್. ಜಾಗೀರ್‌ದಾರ್‌, 

01 - 05 - 1954 

30 - 04 - 2014 30 - 04 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಬಾಗಲಕೋಟೆಉಪ ವಿಭಾಗ , ಬಾಗಲಕೋಟೆ 
ಶ್ರೀ ಹೆಚ್.ಎಸ್. ಶೇಷಾಚಲಂ, 

03 - 05 - 1954 

02 - 05 - 2014 31 - 05 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 

( ಲೆಕ್ಕ ಮತ್ತು ಆಯವ್ಯಯ) , ನಿರ್ದೇಶಕರ ಕಛೇರಿ, ಬೆಂಗಳೂರು 
9 . ಶ್ರೀ ಬಿ . ನಿಂಗಪ್ಪ, 

04 - 06 -1954 

03 - 06 - 2014 30 - 06 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 

ಸಾಗರ ಉಪ ವಿಭಾಗ, ಸಾಗರ 
10 . 1 ಶ್ರೀ ಜೆ. ಎಂ . ವಿಜಯಕುಮಾರ್ , 

21 - 08 - 1954 

20 - 08 - 2014 31 - 08 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು , 
ದೊಡ್ಡಬಳ್ಳಾಪುರ ಉಪ ವಿಭಾಗ, ದೊಡ್ಡಬಳ್ಳಾಪುರ 
ಶ್ರೀ ಮಹಮ್ಮದ್ ಇಕ್ವಾಲ್ ಹುಸೇನ್, 

25 - 08 -1954 

24 - 08 - 2014 31 - 08 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
( ತನಿಖೆ ಮತ್ತು ಪರಿಶೀಲನಾ ಘಟಕ), ನಿರ್ದೇಶಕರ ಕಛೇರಿ, 
ಬೆಂಗಳೂರು 
ಶ್ರೀ ಟಿ.ಕೆ. ಭಾಸ್ಕರ್‌ರಾವ್, 

27 - 08 - 1954 26 - 08 - 2014 

31 - 08 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ನಿರ್ದೇಶಕರ ಪತ್ರಾಂಕಿತ ಆಪ್ತ ಸಹಾಯಕರು, ನಿರ್ದೇಶಕರ ಕಛೇರಿ, 

ಬೆಂಗಳೂರು 
13. ಶ್ರೀ ಎಂ .ಎಸ್. ಕೃಷ್ಣಪ್ರಸಾದ್, 

02 - 09 - 1954 

01 - 09 - 2014 30 - 09 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 

( ಆಡಳಿತ ಮತ್ತು ಸಿಬ್ಬಂದಿ), ನಿರ್ದೇಶಕರ ಕಛೇರಿ, ಬೆಂಗಳೂರು 
14 . ಶ್ರೀ ಟಿ. ಎಂ . ಕೃಷ್ಣ 

20 - 09 -1954 19 - 09 - 2014 30 - 09 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಮಂಡ್ಯ ಉಪ ವಿಭಾಗ , ಮಂಡ್ಯ 
ಶ್ರೀ ಬಿ. ಶಿವಪುತ್ರಪ್ಪ , 

04 - 10 - 1954 

03 - 10 - 2014 31 - 10 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು , 

ಸೇಡಂ ಉಪ ವಿಭಾಗ, ಸೇಡಂ 
16 . ಶ್ರೀ ನಾಗೇಂದ್ರ, 

07 - 10 - 1954 06 -10 - 2014 

31 - 10 - 2014 
ಸಹಕಾರ ಸಂಘಗಳ ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರು, 
ಗುಲ್ಬರ್ಗಾ ಉಪ ವಿಭಾಗ, ಗುಲ್ಬರ್ಗಾ 

ಈ ಅಧಿಕಾರಿಗಳಿಂದ ಯಾವುದೇ ಬೇಬಾಕಿ ಸಂದಾಯವಾಗುವಂತಿದ್ದಲ್ಲಿ, ಸದರಿ ಬೇಬಾಕಿಯನ್ನು ಸರ್ಕಾರಕ್ಕೆ ಸಂದಾಯ ಮಾಡುವ ಬಗ್ಗೆ ಸಹಕಾರ 
ಸಂಘಗಳ ಲೆಕ್ಕಪರಿಶೋಧನಾ ನಿರ್ದೇಶಕರು ಅಗತ್ಯ ಕ್ರಮ ತೆಗೆದುಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಎಸ್. ವಿಶ್ವೇಶ್ವರಯ್ಯ 
PR, 615 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 5 

ಸಹಕಾರ ಇಲಾಖೆ. 


12 . 


2. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೧೨, ೨೦೧೩ 


೨೮೭ 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಕಾಇ 44 ಎಲ್‌ಎಸ್‌ಐ 2012 , ಬೆಂಗಳೂರು, ದಿನಾಂಕ : 23 - 10 - 2013. 


ಕರ್ನಾಟಕ ಲೋಕ ಸೇವಾ ಆಯೋಗವು ದಿನಾಂಕ : 23 - 01 - 2012ರಂದು ಪ್ರಕಟಿಸಿರುವ ಅಧಿಸೂಚನೆ ಸಂಖ್ಯೆ : ಪಿಎಸ್‌ಸಿ 26 ಆರ್‌ಟಿಬಿ 
2011ರ ಪಟ್ಟಿಯಲ್ಲಿ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳು ಇಲಾಖೆಯ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಆಯ್ಕೆಯಾದ 95 
ಅಭ್ಯರ್ಥಿಗಳ ಪೈಕಿ, ಆಯ್ಕೆ ಪಟ್ಟಿ ಕ್ರಮ ಸಂಖ್ಯೆ : 66ರ ಡಾ|| ಸಾಗರ್ ಮುಗದೂರ್, ಇವರನ್ನು ಕಾರ್ಮಿಕರ ರಾಜ್ಯ ವಿಮಾ ಆಸ್ಪತ್ರೆ, ಮಂಗಳೂರು ಇಲ್ಲಿಗೆ 
ವೇತನ ಶ್ರೇಣಿ 28100 - 700 - 28800 - 800 - 33600 - 900 - 39000 -1050 - 45300 - 1200 - 50100ಗಳಲ್ಲಿ ತಾತ್ಕಾಲಿಕವಾಗಿ ಈ ಕೆಳಗೆ ನಮೂದಿಸಿರುವ 
ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 
ನಿಬಂಧನೆ ಮತ್ತು ಷರತ್ತುಗಳು : 


1. ನೇಮಕಾತಿ ಹೊಂದಿದ ಅಭ್ಯರ್ಥಿಯು ಎರಡು ವರ್ಷಗಳ ಖಾಯಂ ಪೂರ್ವ ಸೇವಾವಧಿಯೊಳಗೆ, ಇಲಾಖೆಯು ನಿಗಧಿಪಡಿಸಲಾಗಿರುವ 

ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 
2. ಈ ಅಧಿಸೂಚನೆಯು ನೋಂದಾಯಿತ ಅಂಚೆಯ ಮೂಲಕ ತಲುಪಿದ 15 ದಿನಗಳ ಒಳಗಾಗಿ ಅಭ್ಯರ್ಥಿಯು ತಮ್ಮ ಸ್ವಂತ ಖರ್ಚು 

ವೆಚ್ಚದಲ್ಲಿ , ನಿರ್ದೇಶಕರು ಕಾ . ರಾ . ವಿ ಯೋಜನೆ ವೈದ್ಯಕೀಯ ಸೇವೆಗಳು, ರಾಜಾಜಿನಗರ 2ನೇ ಹಂತ, ಬೆಂಗಳೂರು- 560010 ಇವರ 
ಸಮ್ಮುಖದಲ್ಲಿ ಹಾಜರಾಗಿ ವರದಿ ಮಾಡಿಕೊಳ್ಳತಕ್ಕದ್ದು , ತಪ್ಪಿದಲ್ಲಿ ನೇಮಕಾತಿ ಆದೇಶವನ್ನು ಯಾವುದೇ ಸೂಚನೆ ಇಲ್ಲದೆ 

ರದ್ದುಪಡಿಸಲಾಗುವುದು. 
3. ಅಭ್ಯರ್ಥಿಯು ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ ವಿಮಾ ವೈದ್ಯಾಧಿಕಾರಿ ಹುದ್ದೆಗೆ ಗೊತ್ತುಪಡಿಸಿರುವ ವಿದ್ಯಾರ್ಹತೆಯ ಅಂಕ ಪಟ್ಟಿ 

ಪದವಿ ಪ್ರಮಾಣ ಪತ್ರ ಪದವಿಯನ್ನು ಕರ್ನಾಟಕ ವೈದ್ಯಕೀಯ ಪರಿಷತ್ತಿನಲ್ಲಿ ನೋಂದಾಯಿಸಿದ ಪ್ರಮಾಣ ಪತ್ರ ಜನ್ಮ ದಿನಾಂಕದ ದಾಖಲೆ, 
ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳಿಂದ ನಡವಳಿಕೆ ಪ್ರಮಾಣ ಪತ್ರ, ವೈದ್ಯರಿಂದ ದೈಹಿಕ ಅರ್ಹತಾ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ನಿರ್ದೇಶಕರು, 

ಕಾ . ರಾ. ವಿ. ಯೋಜನೆ ವೈದ್ಯಕೀಯ ಸೇವೆಗಳು, ಇವರ ಸಮ್ಮುಖದಲ್ಲಿ ವರದಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಹಾಜರುಪಡಿಸಬೇಕು. 
4. ಇವರ ನೇಮಕಾತಿ ಮತ್ತು ಸೇವಾ ಷರತ್ತುಗಳು ಪ್ರಸ್ತುತ ಜಾರಿಯಲ್ಲಿರುವ ನಿಯಮಗಳು ಮತ್ತು ಮುಂದೆ ಜಾರಿ ಮಾಡಲಾಗುವ ಆದೇಶಗಳ 

ಪ್ರಕಾರ ಇರುತ್ತದೆ. 
5. ಕರ್ನಾಟಕ ಲೋಕಸೇವಾ ಆಯೋಗವು ನೀಡಿರುವ ಆಯ್ಕೆಪಟ್ಟಿಯ ಜೇಷ್ಠತಾ ಪಟ್ಟಿಯ ಕ್ರಮ ಸಂಖ್ಯೆಯ ಆಧಾರದ ಮೇಲೆ ಜೇಷ್ಠತೆಯನ್ನು 

ಪರಿಗಣಿಸಲಾಗುವುದು . 
6. ಅಭ್ಯರ್ಥಿಯು ಪ್ರಭಾರ ವರ್ಗಾವಣೆಯ ಪ್ರಮಾಣ ಪತ್ರಗಳನ್ನು ನಿರ್ದೇಶಕರು ಕಾ. ರಾ .ವಿ. ಯೋಜನೆ ವೈದ್ಯಕೀಯ ಸೇವೆಗಳು, 

ರಾಜಾಜಿನಗರ, ಬೆಂಗಳೂರು ಇವರಿಗೆ ಸಲ್ಲಿಸತಕ್ಕದ್ದು. 
7. ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಸ್ನಾತಕೋತ್ತರ ವ್ಯಾಸಂಗವನ್ನು ಮುಂದುವರಿಸಲು ಅನುಮತಿಯನ್ನು ನೀಡಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಲಕ್ಷ್ಮೀದೇವಿ 
P. R. 616 

ಪೀಠಾಧಿಕಾರಿ , ( ಪ್ರಭಾರ) 
SC - 100 

ಕಾರ್ಮಿಕ ಇಲಾಖೆ ( ಕಾ . ರಾ . ವಿ . ಯೋ . ವೈ . ಸೇವೆಗಳು) . 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ :ತೋಇ 289 ತೋಸೇಪ 2011 , ಬೆಂಗಳೂರು, ದಿನಾಂಕ : 05 - 09 - 2013 . 
ಶ್ರೀ ಕೆ. ಕೆಂಪಯ್ಯ , ನಿವೃತ್ತ ಸಹಾಯಕ ತೋಟಗಾರಿಕೆ ಅಧಿಕಾರಿ (ಸ್ವಪ), ಇವರಿಗೆ ಕರ್ನಾಟಕ ನಾಗರೀಕ ಸೇವಾ (ಆರ್‌. ಪಿ.ಪಿ. ಪಿ) 
ನಿಯಮ - 2 (1)( ಎ ) ರನ್ವಯ ದಿನಾಂಕ : 26 - 04 - 2006 ರಿಂದ ಪೂರ್ವಾನ್ವಯವಾಗಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ಡಿ 
ನೀಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ.ವಿ. ರಾಮಲಿಂಗಯ್ಯ 
PR. 617 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 25 

ತೋಟಗಾರಿಕೆ ಇಲಾಖೆ. 


೨೮೮ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೧೨, ೨೦೧೩ 

ಭಾಗ ೨ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 485 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 07 - 10 - 2013. 
ನಿರ್ದೇಶಕರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಇವರ ಅಧಿಕೃತ ಜ್ಞಾಪನಾ ಪತ್ರದ ಸಂಖ್ಯೆ : ಕವಿಪ್ರನಿನಿ/ ಬಿ57/ 25069 /2011 - 12 
ದಿನಾಂಕ : 03 - 09 - 2013 ರನ್ವಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಥಳ ನಿಯುಕ್ತಿಗೊಂಡ ಶ್ರೀ ಎಸ್. ವಿ . ರಾಘವೇಂದ್ರ, ಸಹಾಯಕ ಅಭಿಯಂತರರು 
( ವಿದ್ಯುತ್) ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 371 ಮೈಅಪ್ರಾ 2012 
ದಿನಾಂಕ : 29 - 08 - 2013ರ ಆದೇಶದಲ್ಲಿ ಹೊಸದಾಗಿ ಸೃಜಿಸಲಾದ ಸಹಾಯಕ ಅಭಿಯಂತರರು (ವಿದ್ಯುತ್) ಹುದ್ದೆಯ ಎದುರು ಮರುಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಿದೆ. 

ಹಾಗೂ ಶ್ರೀಮತಿ ಸುಮತಿ ಆರ್. ಸಹಾಯಕ ಅಭಿಯಂತರರು ( ವಿದ್ಯುತ್) ಇವರನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಾಯಕ 
ಅಭಿಯಂತರರು (ವಿದ್ಯುತ್) ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ . ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 618 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 

ಅಇ 66 ಯುಡಬ್ಲೂಇ 2013 , ಬೆಂಗಳೂರು, ದಿನಾಂಕ : 05 - 10 - 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 87 ಆಸೇವ 2013, ದಿನಾಂಕ : 29 - 08 - 2013 ರನ್ವಯ ಕರ್ನಾಟಕ ನಗರ ನೀರು ಸರಬರಾಜು 
ಮತ್ತು ಒಳಚರಂಡಿ ಮಂಡಳಿಯ ಕಾರ್ಯದರ್ಶಿ ಹುದ್ದೆಗೆ ಸ್ಥಳ ನಿಯುಕ್ತಿಗೊಂಡ ಶ್ರೀ ಆರ್. ಅಲ್ಲಪ್ಪ , ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕಾರ್ಯದರ್ಶಿ , ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ಶ್ರೀಮತಿ ರಾಜಮ್ಮ ಎ . ಚೌಡರೆಡ್ಡಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 619 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 497 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 25 - 10 -2013. 
ಲೋಕೋಪಯೋಗಿ ಇಲಾಖೆಯ ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರ ಜ್ಞಾಪನಾ ಪತ್ರ 
ಸಂಖ್ಯೆ : ಸಿಬಿಎಸ್ / 06 / ಸ. ಇಂ / ವರ್ಗ / ಇಎಸ್‌ಇ/2013 -14, ದಿನಾಂಕ : 24 - 10 - 2013 ರನ್ವಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಥಳ 
ನಿಯುಕ್ತಿಗೊಂಡ ಶ್ರೀ ಎಸ್. ವೀರೇಶ್, ಸಹಾಯಕ ಅಭಿಯಂತರರು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸರ್ಕಾರದ ಆದೇಶ ಸಂಖ್ಯೆ : ನಅಇ 371 ಮೈಅಪ್ರಾ 2012 , ದಿನಾಂಕ : 29 - 08 - 2013ರ ಆದೇಶದಲ್ಲಿ ಹೊಸದಾಗಿ ಸೃಜಿಸಲಾದ ಸಹಾಯಕ 
ಅಭಿಯಂತರರ ಹುದ್ದೆಯ ಎದುರು ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 620 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ನಅಇ 500 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 05 - 10 - 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 16 ಎಟಿಎಸ್ 2013 , ದಿನಾಂಕ : 27 - 09 -2013ರನ್ವಯ ಆಯುಕ್ತರು, ಹಾಸನ ನಗರಾಭಿವೃದ್ಧಿ 
ಪ್ರಾಧಿಕಾರ ಹುದ್ದೆಗೆ ಸ್ಥಳ ನಿಯುಕ್ತಿಗೊಂಡ ಶ್ರೀ ಕೆ. ಮಥಾಯಿ , ತಹಶೀಲ್ದಾರ್‌ ಗ್ರೇಡ್-1 ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆಯುಕ್ತರು, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಖಾಲಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P. R . 621 

ನಗರಾಭಿವೃದ್ಧಿ ಇಲಾಖೆ. 


ಭಾಗ ೨ 


೨೮೯ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೧೨, ೨೦೧೩ 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ನಅಇ 68 ಯುಡಬ್ಲೂಇ2013 , ಬೆಂಗಳೂರು, ದಿನಾಂಕ : 25 - 10 - 2013. 


ಶ್ರೀ ಆರ್. ಅಲ್ಲಪ್ಪ , ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ , ಹಾಲಿ ಕಾರ್ಯದರ್ಶಿ , ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿ ಇವರು ದಿನಾಂಕ : 24 - 09 - 2013 ರಿಂದ 05 -10 -2013 ರವರೆಗೆ ಎರಡೂ ದಿನಗಳೂ ಸೇರಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಗಳು ನಿಯಮ 8 (15 ) ( ಎಫ್ ) ಅಡಿಯಲ್ಲಿ ಕಡ್ಡಾಯ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P. R . 622 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 475 ಮೈಅಪ್ರಾ 2013, ಬೆಂಗಳೂರು, ದಿನಾಂಕ : 25 -10 - 2013. 
ಲೋಕೋಪಯೋಗಿ ಇಲಾಖೆಯ ಮುಖ್ಯ ಅಭಿಯಂತರರು, ಸಂಪರ್ಕ ಮತ್ತು ಕಟ್ಟಡಗಳು ( ದಕ್ಷಿಣ), ಬೆಂಗಳೂರು ಇವರ ಜ್ಞಾಪನಾ ಪತ್ರ 
ಸಂಖ್ಯೆ : ಸಿಬಿಎಸ್/136 /ಸ. ಇಂ/ ವರ್ಗ / ಇಎಸ್ಇ-l/2013- 14, ದಿನಾಂಕ : 25 -10 - 2013 ರನ್ವಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸ್ಥಳ 
ನಿಯುಕ್ತಿಗೊಂಡ ಶ್ರೀ ಹೆಚ್ .ಸಿ . ಶಿವಲಿಂಗಯ್ಯ , ಸಹಾಯಕ ಅಭಿಯಂತರರು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸರ್ಕಾರದ ಆದೇಶ ಸಂಖ್ಯೆ : ನಅಇ 371 ಮೈಅಪ್ರಾ 2012, ದಿನಾಂಕ: 29 - 08 -2013ರ ಆದೇಶದಲ್ಲಿ ಹೊಸದಾಗಿ ಸೃಜಿಸಲಾದ ಸಹಾಯಕ 
ಅಭಿಯಂತರರ ಹುದ್ದೆಯ ಎದುರು ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 623 

ನಗರಾಭಿವೃದ್ಧಿ ಇಲಾಖೆ. 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 01 ಪಿಪಿಇ 2013 , ಬೆಂಗಳೂರು, ದಿನಾಂಕ : 28 - 10 - 2013. 


ರಘುಕುಮಾರ್, ಸರ್ಕಾರಿ ಅಭಿಯೋಜಕರು, ತ್ವರಿತಗತಿ ನ್ಯಾಯಾಲಯ, ಕೊಳ್ಳೇಗಾಲ ( ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಚಾಮರಾಜನಗರ ಇಲ್ಲಿನ ಪ್ರಭಾರ) ಇವರನ್ನು ಸರ್ಕಾರದ ಅದೇಶ ಸಂಖ್ಯೆ : ಒಣ 01 ಪಿಪಿಇ 2013, ದಿನಾಂಕ : 04 - 02 - 2013 ರಲ್ಲಿ 
ಅಮಾನತ್ತುಗೊಳಿಸಿರುವುದನ್ನು ವಿಖಂಡನೆಗೊಳಿಸಿ ಸದರಿಯವರ ವಿರುದ್ಧ ಲೋಕಾಯುಕ್ತ ಕಛೇರಿಯಲ್ಲಿ ಇರುವ ಪ್ರಕರಣವನ್ನು ಬಾಕಿ ಇರಿಸಿ ಸದರಿಯವರನ್ನು 
ಸರ್ಕಾರಿ ಅಭಿಯೋಜಕರು, 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ (ವಿಶೇಷ ನ್ಯಾಯಾಲಯ ), ಮೈಸೂರು ಇಲ್ಲಿನ ಖಾಲಿ ಹುದ್ದೆಗೆ ನೇಮಕಾತಿ 
ಮಾಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು – ಬಿ) 


P . R . 624 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 289 ಪಿಪಿಇ 2013 , ಬೆಂಗಳೂರು, ದಿನಾಂಕ : 11 - 10 - 2013. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 289 ಪಿಪಿಇ 2013 , ದಿನಾಂಕ : 22 - 08 - 2013ರಲ್ಲಿ ಈ ಕೆಳಕಂಡ ಸಹಾಯಕ ಸರ್ಕಾರಿ 
ಅಭಿಯೋಜಕರು- ವ - ಸಹಾಯಕ ಸರ್ಕಾರಿ ವಕೀಲರುಗಳಿಗೆ ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು /ಕಾನೂನು ಅಧಿಕಾರಿ (ಕಿರಿಯ ) ಹುದ್ದೆಗೆ 
ಪದೋನ್ನತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿರುವುದನ್ನು ಭಾಗಶಃ ಮಾರ್ಪಡಿಸಿ ಅವರುಗಳ ಹೆಸರಿನ ಮುಂದೆ ಅಂಕಣ ( 3) ರಲ್ಲಿ ನಮೂದಿಸಿರುವ ಸ್ಥಳಗಳಿಗೆ 
ನೇಮಿಸಿ ಆದೇಶಿಸಿದೆ. 


೨೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೨ 


ಕ್ರಮ 


26 


| 


ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಹಾಲಿ ಕರ್ತವ್ಯ 

ಮಾರ್ಪಡಿಸಿ ನೇಮಿಸಿರುವ ಸ್ಥಳ 
ಸಂಖ್ಯೆ ನಿರ್ವಹಿಸುತ್ತಿರುವ ಸ್ಥಳ ಶ್ರೀ /ಶ್ರೀಮತಿ 

3 
| ಆರ್. ಶ್ರೀನಿವಾಸರಾಜು, 

ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು , 
ಸಸಅ , ಪ್ರಧಾನ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ | ಎಸಿಜೆಎಂ ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ 
ನ್ಯಾಯಾಲಯ , ಹೊಸಕೋಟೆ 
ಟಿ. ಬಿ. ಲಕ್ಷ್ಮೀದೇವಿ 

ಕಾನೂನು ಅಧಿಕಾರಿ ( ಕಿರಿಯ ) , ಪೊಲೀಸ್ ಅಧೀಕ್ಷಕರ 
ಸಸಅ, ಸಿಜೆ (ಕಿವಿ) ಮತ್ತು ಜೆಎಂಎಫ್ಸಿ ನ್ಯಾಯಾಲಯ , | ಕಛೇರಿ, ಮೈಸೂರು. 
ತುರುವೇಕೆರೆ 


ಮೇಲ್ಕಾಣಿಸಿದ ಸರ್ಕಾರದ ಅಧಿಸೂಚನೆ ದಿನಾಂಕ : 22 - 08 - 2013ರ ಕ್ರಮ ಸಂಖ್ಯೆ : 16 ಮತ್ತು 38ಕ್ಕೆ ಯಾವುದೇ ಮಾರ್ಪಾಡುಗಳಿರುವುದಿಲ್ಲ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ) 


P . B . 625 


3 . 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ - I 
ಸಂಖ್ಯೆ : ಒಣ 365 ಪೊಸಿಪ 2013, ಬೆಂಗಳೂರು, ದಿನಾಂಕ : 17-10 - 2013. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) ರವರುಗಳಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳ ನಿಯಮ 32 ರಡಿಯಲ್ಲಿ ವೇತನಶ್ರೇಣಿ ರೂ . 36,300 - 53 ,850ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ (ಸಿವಿಲ್) ( ನಾನ್ 
ಐಪಿಎಸ್) ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿರಿಸಿ , ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದ ವರೆಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

- ಎಸ್. ಪಿ. ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿ ನೇಮಿಸಿದ ಹುದ್ದೆ 
ಸಂಖ್ಯೆ 

ಶ್ರೀಮತಿ/ ಶ್ರೀ 
1. ಮಧುರವೀಣಾ ಎಂ .ಎಲ್. ಡಿವೈಎಸ್‌ಪಿ, ಸಿಐಡಿ, ಬೆಂಗಳೂರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸಿಐಡಿ, ಬೆಂಗಳೂರು - 

ಖಾಲಿ ಹುದ್ದೆಗೆ 
2. ಬೆಳ್ಳುಬ್ಬಿ , ಬಿ.ವೈ, ಡಿವೈಎಸ್ಪಿ, ಡಿಸಿಆರ್‌ಬಿ, ಧಾರವಾಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಉಪ ಪ್ರಾಂಶುಪಾಲರು, 

ಪೊಲೀಸ್ ತರಬೇತಿ ಶಾಲೆ, ಗುಲ್ಬರ್ಗಾ - ಖಾಲಿ ಹುದ್ದೆಗೆ | 
ಮುದ್ದು ಮಹದೇವಯ್ಯ , ಡಿವೈಎಸ್ಪಿ, ಹುಣಸೂರು ಉಪ ವಿಭಾಗ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ, 
ಮೈಸೂರು ಜಿಲ್ಲೆ. 

ಮೈಸೂರು- ಖಾಲಿ ಹುದ್ದೆಗೆ 
ತುಂಗಲ್ ಎಸ್ .ಎಲ್ . ಡಿವೈಎಸ್ಪಿ, ಸಿಐಡಿ, ಧಾರವಾಡ 

ಡಿಸಿಪಿ ಮತ್ತು ಪಿಆರ್‌ಒ, ಪೊಲೀಸ್ ಕಮೀಷನರ್‌ರವರ ಕಛೇರಿ, 
ಬೆಂಗಳೂರು- 1992ರಲ್ಲಿ ಮಂಜೂರಾಗಿರುವ ಡಿಸಿಪಿ/ಎಸ್ಪಿ 
ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ಮರು ಪದನಾಮಿಕರಿಸಿ ಸ್ಥಳ 

ನಿಯುಕ್ತಿಗೊಳಿಸಲಾಗಿದೆ. 
5 . ಹರೀಶ್ಚಂದ್ರ ಪಿ . ಡಿವೈಎಸ್‌ಪಿ, ವೆಸ್ಟನ್ ರೇಂಜ್ , ಮಂಗಳೂರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ( ವಿಜಿಲೆನ್ಸ್), ಮೆಸ್ಕಾಂ, 

ಮಂಗಳೂರು - ಖಾಲಿ ಹುದ್ದೆಗೆ 
6. ದೀನದಯಾಳ್ ಎಸ್. ಡಿವೈಎಸ್ಪಿ, ರೈಲ್ವೇಸ್, ಬೆಂಗಳೂರು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ - 

ಖಾಲಿ ಹುದ್ದೆಗೆ | 
ಬಾಲಜಿ ಸಿಂಗ್ , ಎಸ್ . ಪಿ . ಎಸಿಪಿ , ಸಿಟಿ ಎಸ್‌ಬಿ ಬೆಂಗಳೂರು ಡಿಸಿಪಿ , ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು ನಗರ - ಖಾಲಿ ಹುದ್ದೆಗೆ 
ಅಂಬಣ್ಣ ಚಿಪ್ಪಾರ್, ಡಿವೈಎಸ್‌ಪಿ, ನಾರ್ತ್ ಈಸ್ಟನ್ ರೇಂಜ್ , ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ - 
ಗುಲ್ಬರ್ಗಾ 

ಖಾಲಿ ಹುದ್ದೆಗೆ 
ನಾಗರಾಜ್ ಎಂ . ಬಿ . ಡಿವೈಎಸ್‌ಪಿ, ಸಿಐಡಿ, ಬೆಂಗಳೂರು 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , 

ಮಂಗಳೂರು- ಖಾಲಿ ಹುದ್ದೆಗೆ 
10 , ನಾಗರಾಜ್ ಡಿ, ಡಿವೈಎಸ್ಪಿ, ಹುವಿನಹಡಗಲಿ , ಉಪವಿಭಾಗ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಸ್‌ಟಿಎಫ್ ( ಎಸ್‌ಇಸಿ) , 
ಬಳ್ಳಾರಿ ಜಿಲ್ಲೆ 

ಬೆಂಗಳೂರು- ಖಾಲಿ ಹುದ್ದೆಗೆ 


4 , 


9 


. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೨೯೧ 


12. 


14 , 


ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

- ಎಸ್.ಪಿ. ಹುದ್ದೆಯ ಸ್ವತಂತ್ರ ಪ್ರಭಾರದಲ್ಲಿ ನೇಮಿಸಿದ ಹುದ್ದೆ 
ಸಂಖ್ಯೆ 

- ಶ್ರೀಮತಿ/ ಶ್ರೀ 
11. | ವೆಂಕಟಸ್ವಾಮಿ , ಹೆಚ್. ಕೆ. ಎಸಿಪಿ, ಕಬ್ಬನ್ ಪಾರ್ಕ್ ಉಪ ವಿಭಾಗ, | ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್, ರಾಜ್ಯ ಗುಪ್ತವಾರ್ತೆ , 
ಬೆಂಗಳೂರು 

ಬೆಂಗಳೂರು- ಖಾಲಿ ಹುದ್ದೆಗೆ 
ದುಗ್ಗಪ್ಪ, ಹೆಚ್. ಟಿ. ಡಿವೈಎಸ್ಪಿ, ವಿರಾಜಪೇಟೆ ಉಪ ವಿಭಾಗ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , 
ಕೊಡಗು ಜಿಲ್ಲೆ 

ಬೆಂಗಳೂರು- ಖಾಲಿ ಹುದ್ದೆಗೆ | 
13 . ನಾರಾಯಣಸ್ವಾಮಿ , ಡಿ, ಎಸಿಪಿ, ಕೆ.ಆರ್. ಪುರಂ ಉಪ ವಿಭಾಗ, | ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ - 
ಬೆಂಗಳೂರು ನಗರ 

ಖಾಲಿ ಹುದ್ದೆಗೆ 
ನಾಗರಾಜು ಟಿ. ಸಿ., ಡಿವೈಎಸ್ಪಿ, ಇ ಅಂಡ್ ಎಲ್, ಇನ್‌ಫೋರ್ಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಮತ್ತು ಪ್ರಾಂಶುಪಾಲರು, 
ಮೆಂಟ್ ಸೆಲ್ , ಮೈಸೂರು 

ಕೆಎಸ್ಪಿಟಿಎಸ್, ಚನ್ನಪಟ್ಟಣ - ಖಾಲಿ ಹುದ್ದೆಗೆ 
| ಶಿವಮೂರ್ತಿ ಎಸ್. ಎಸಿಪಿ, ಪ್ರೇಜರ್ ಟೌನ್ ಉಪ ವಿಭಾಗ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಸ್‌ಸಿಆರ್‌ಬಿ , ಬೆಂಗಳೂರು 
ಬೆಂಗಳೂರು 

- ಖಾಲಿ ಹುದ್ದೆಗೆ 
16 . ಘೋರಿ ಅಬ್ದುಲ್ ಸತ್ತರ್‌, ಡಿವೈಎಸ್ಪಿ, ಡಿಸಿಆರ್‌ಬಿ, ಬೆಳಗಾಂ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , ಬೆಳಗಾಂ 

- ಶ್ರೀ ಬಿ . ಮಹಂತೇಶ್ ಇವರ ವರ್ಗಾವಣೆಯಿಂದ ತೆರವಾದ 

ಸ್ಥಾನದಲ್ಲಿ 
17. | ಹನುಮೇಶ ಜಿ., ಡಿವೈಎಸ್ಪಿ, ಸಿಐಡಿ, ಬೆಂಗಳೂರು 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ - 

ಖಾಲಿ ಹುದ್ದೆಗೆ 
18. ನರಸಿಂಹಯ್ಯ ಎನ್ ., ಎಸಿಪಿ , ಹಲಸೂರು ಉಪ ವಿಭಾಗ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಆಂತರಿಕ ಭದ್ರತಾ ವಿಭಾಗ, 
ಬೆಂಗಳೂರು 

ಬೆಂಗಳೂರು- ಖಾಲಿ ಹುದ್ದೆಗೆ 
19 . | ಆನಂದ್ ಆರ್. ಡಿವೈಎಸ್ಪಿ, ಡಿಸಿಆರ್‌ಬಿ, ಮೈಸೂರು 

ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ - 

ಖಾಲಿ ಹುದ್ದೆಗೆ 
20. ಸಿದ್ದಲಿಂಗಣ್ಣವರ್, ಎಸ್ .ಆರ್. ಡಿವೈಎಸ್ಪಿ, ಕರ್ನಾಟಕ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಲೋಕಾಯುಕ್ತ - 
ಲೋಕಾಯುಕ್ತ , ರಾಯಚೂರು 

ಖಾಲಿ ಹುದ್ದೆಗೆ 
ಪ್ರದೀಪ್ ಕುಮಾರ್ ಎಂ . ಡಿವೈಎಸ್ಪಿ, ಸ್ಥಳ ನೇಮಕಾತಿ ಇರುವವರು ಎಐಜಿಪಿ, ಕೇಂದ್ರ ಕಛೇರಿ, ಡಿಜಿ ಮತ್ತು ಐಜಿಪಿ ಕಛೇರಿ, ಬೆಂಗಳೂರು 

- 1992ರಲ್ಲಿ ಮಂಜೂರಾಗಿರುವ ಎರಡು ಡಿಸಿಪಿ/ಎಸ್ಪಿ ಹುದ್ದೆಗಳಲ್ಲಿ 
ಒಂದು ಹುದ್ದೆಯನ್ನು ಎಐಜಿಪಿ , ಹೆಚ್ಕ್ಯೂ , ಕೇಂದ್ರ ಕಛೇರಿ, 
ಬೆಂಗಳೂರು ಎಂದು ಮರು ಪದನಾಮೀಕರಿಸಿ ಸದರಿ ಹುದ್ದೆಯ 
ಎದುರಿಗೆ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


21 , 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಎ). 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ - II 
ಸಂಖ್ಯೆ : ಒಣ 365 ಪೊಸಿಇ 2013 , ಬೆಂಗಳೂರು, ದಿನಾಂಕ : 17 - 10 - 2013. 


ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಿವಿಲ್) (ನಾನ್ ಐಪಿಎಸ್) ರವರುಗಳನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕೆಳಗೆ ತೋರಿಸಿರುವ ಸ್ಥಳಗಳಿಗೆ ವರ್ಗಾವಣೆ ಮಾಡಲಾಗಿದೆ. 

01 ಮಹಂತೇಶ್, ಬಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, | ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ರಾಜ್ಯ 
ರಾಜ್ಯ ಗುಪ್ತವಾರ್ತೆ , ಬೆಳಗಾಂ 

ಗುಪ್ತವಾರ್ತೆ , ಗುಲ್ಬರ್ಗಾ - ಖಾಲಿ ಹುದ್ದೆಗೆ 
ಚಂದ್ರಶೇಖರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 

ಲೋಕಾಯುಕ್ತ - ಖಾಲಿ ಹುದ್ದೆಗೆ 


02 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೇಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ) 


P. R . 626 


ಇಂ 


೨೯೨ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೧೨, ೨೦೧೩ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 

ಸಿಆಸುಇ 153 ಸಅಸೇ 2013 , ಬೆಂಗಳೂರು, ದಿನಾಂಕ : 26 - 10 - 2013. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಎಸ್ . ಜೆ. ಸಂಪತ್ ಕುಮಾರ್, ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ ಆಂತರಿಕ 
ಆರ್ಥಿಕ ಸಲಹೆಗಾರರು, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ ಇವರಿಗೆ ದಿನಾಂಕ : 30 - 06 - 2011ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ 
ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ (ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನದ ವಿನಿಯಮನ) ನಿಯಮಗಳು , 1978ರ ನಿಯಮ 2(1)( ಎ ) ಅನ್ವಯ , ಅಂದಿನ ವೇತನ 
ಶ್ರೇಣಿ ರೂ . 20025 -525 - 22650 - 600 -26250 -675 - 28275 ಮತ್ತು ದಿನಾಂಕ : 01- 04 - 2012ರ ಪರಿಷ್ಕೃತ ವೇತನ ಶ್ರೇಣಿ ರೂ . 40050 -1050 
45300 -1200 - 52500 - 1350 - 56550ರ ಸರ್ಕಾರದ ಉಪ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಜೈಷ್ಣತೆಯಲ್ಲಿ ಇವರಿಗಿಂತ ಕಿರಿಯವರಾಗಿರುವ 
ಶ್ರೀ ಹೆಚ್. ಶೇಖರಪ್ಪ ಇವರಿಗಿಂತ ಮೇಲೆ ಇವರ ಜೇಷ್ಠತೆಯನ್ನು ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 627 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 138 SPS 2013, Bangalore, Dated : 31 -08- 2013. 
Sri M . N . Nagaraj, IPS (KN -03), Superintendent of Police , State Intelligence, Bangalore is transferred with immediate effect 
and posted until further orders as Superintendent of Police , Raichur District, Raichur vice Sri S .B . Bisnalli, IPS transferred . 

Sri S. B . Bisnalli, IPS (KN -03), Superintendent of Police , Raichur District, Raichur is transferred with immediate effect and 
posted until further orders as Superintendent of Police , State Intelligence , Bangalore vice Sri M .N . Nagaraj, IPS transferred . 


P . R . 628 


By Order and in the name of the Governor of Karnataka , 

J. D .MADHUCHANDRA TEJASWI 
Under Secretary to Government, 

DP & AR (Services - IV ) . 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 131 SPS 2013, Bangalore, Dated : 02- 09- 2013, 


Sri K .V . Sridhar, IPS (KN-99), DIGP , Home Guards , E /o Deputy Director, Civil Defense, Bangalore is transferred with 
immediate effect and posted until further orders as DIGP, Security , Bangalore in the existing vacancy. 

By Order and in the name of the Governor of Karnataka , 

J. D . MADHUCHANDRA TEJASWI 

Under Secretary to Government, 
P . R . 629 

DP & AR ( Services- IV ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 179 ಸಅಸೇ 2013, ಬೆಂಗಳೂರು, ದಿನಾಂಕ : 24 - 10 - 2013 


ಕ್ರಮ 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶಾಖಾಧಿಕಾರಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ರೂ . 28100 -50100ರ ವೇತನ ಶ್ರೇಣಿಯ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ 
ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಶಾಖಾಧಿಕಾರಿ ವೃಂದದ ಅಧಿಕಾರಿಗಳ ಹೆಸರು 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ : ಇಲಾಖೆ 
ಸಂಖ್ಯೆ ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀ ಶಿವಣ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಆ . ಕು .ಕ ಇಲಾಖೆ - ಶ್ರೀ ಐ . ಹೇಮನಾಥ್ ಇವರ 
ಆರ್ಥಿಕ ಇಲಾಖೆ 

ವಯೋನಿವೃತ್ತಿಯಿಂದ ಖಾಲಿ ಇರುವ ಹುದ್ದೆಗೆ 
2. | ಶ್ರೀ ಮಹೇಂದ್ರ ಬಿ. ವಿ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇ. ( ಜನಸ್ಪಂದನ) - 
ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ ಶ್ರೀಮತಿ ಜಿ. ವಿಜಯಾ ಇವರ ದೀರ್ಘಾವಧಿ ರಜೆಯಿಂದ ಖಾಲಿ ಇರುವ ಹುದ್ದೆಗೆ 
ಶ್ರೀ ಬೋರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ - ಶ್ರೀ ಬಿ. ಶಿವರಾಮೇಗೌಡ 
ಆರ್ಥಿಕ ಇಲಾಖೆ 

ಇವರ ವಯೋನಿವೃತ್ತಿಯಿಂದ ಖಾಲಿ ಇರುವ ಹುದ್ದೆಗೆ 


1, 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೨೯೩. 


ಕ್ರಮ 


ಸಂಖ್ಯೆ 


4. 


ಶಾಖಾಧಿಕಾರಿ ವೃಂದದ ಅಧಿಕಾರಿಗಳ ಹೆಸರು 
ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 

ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ : ಇಲಾಖೆ 
| ಶ್ರೀ ಜಯರಾಂ ಹೆಚ್.ಎಸ್. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ | 

ಇಲಾಖೆ - ಶ್ರೀ ಟಿ.ಕೆ. ಲಕ್ಷ್ಮೀನರಸಯ್ಯ ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ 
ಶ್ರೀಮತಿ ತಿವೀರಮ್ಮ ಎಂ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ ( ಭೂಮಿ) - 
ಒಳಾಡಳಿತ ಇಲಾಖೆ 

ಶ್ರೀ ಬಿ .ಸೋಮಶೇಖರ ಇವರ ಸ್ವಯಂನಿವೃತ್ತಿಯಿಂದ ಖಾಲಿ ಇರುವ ಹುದ್ದೆಗೆ 
ಶ್ರೀ ಸುಂದರರಾಮ್ ಆರ್‌. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ಗಣಕ ಕೋಶ) - 
ವಸತಿ ಇಲಾಖೆ 

ಶ್ರೀಮತಿ ವಿಜಯಾ ಇವರ ವಯೋನಿವೃತ್ತಿಯಿಂದ ಖಾಲಿ ಇರುವ ಹುದ್ದೆಗೆ 
ಶ್ರೀ ಧೋತ್ರೆ ಎಂ . ಬಿ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ (ಸಿಬ್ಬಂದಿ) - 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಶ್ರೀ ಎಸ್.ಎನ್. ಕೃಷ್ಣಮೂರ್ತಿ ಇವರ ಮುಂಬಡ್ತಿಯಿಂದ ಖಾಲಿ ಇರುವ ಹುದ್ದೆಗೆ 
ಶ್ರೀ ಬಸವರಾಜು ಎಲ್. ಸಿ. 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಗ್ರಾ . ಅ. ಮತ್ತು ಪಂ . ರಾ . ಇಲಾಖೆ - 
ಸಹಕಾರ ಇಲಾಖೆ 

ಶ್ರೀ ರವೀಂದ್ರ ಕುಮಾರ್ ಇವರ ವರ್ಗಾವಣೆಯಿಂದ ತೆರವಾಗಿರುವ ಹುದ್ದೆಗೆ 
ಶ್ರೀ ಕಲ್ಲೇಶ್ ಕೆ.ಆರ್‌. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಐ. ಟಿ . ಬಿ . ಟಿ. - ಶ್ರೀ ಈ . ರಾಮಕೃಷ್ಣಪ್ಪ ಇವರನ್ನು 
ಸಿ. ಆ. ಸು . ಇಲಾಖೆ ( ಆಡಳಿತ ಸುಧಾರಣೆ) ಸರ್ಕಾರಿ ಸೇವೆಯಿಂದ ವಜಾ ಮಾಡಿರುವುದರಿಂದ ಖಾಲಿ ಇರುವ ಹುದ್ದೆಗೆ 
ಶ್ರೀ ಗಣೇಶ ಆರ್‌. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ - ಶ್ರೀ ಹೆಚ್ . ಟಿ. ಜಯರಾಮ್ 
ಶಿಕ್ಷಣ ಇಲಾಖೆ 

ಇವರ ವಯೋನಿವೃತ್ತಿಯಿಂದ ಖಾಲಿ ಇರುವ ಹುದ್ದೆಗೆ 
ಶ್ರೀ ಗಂಗಾಧರಯ್ಯ ಹೆಚ್.ಕೆ. 

ಅಧೀನ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ ನಿಯೋಜನೆ ಮೇಲೆ ಸಹಾಯಕ 
ಸಿ. ಆ. ಸು . ಇಲಾಖೆ ( ಆಡಳಿತ ಸುಧಾರಣೆ) ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯ - 

ಶ್ರೀ ಕೆ. ಎಲ್ . ರಾಮಚಂದ್ರ ಇವರ ಬಡ್ಡಿಯಿಂದ ಖಾಲಿ ಇರುವ ಹುದ್ದೆಗೆ 
ಶ್ರೀ ಮಲ್ಲಿಕಾರ್ಜುನ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ - ಶ್ರೀ ಎಂ . ಪ್ರಭುಸ್ವಾಮಿ ಇವರ 
ಕಂದಾಯ ಇಲಾಖೆ 

ವರ್ಗಾವಣೆಯಿಂದ ಖಾಲಿ ಇರುವ ಹುದ್ದೆಗೆ 
| ಶ್ರೀ ರಾಜೇಂದ್ರ ವಿ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ನಿಯೋಜನೆ ಮೇಲೆ ತಹಶೀಲ್ದಾರ್‌ ನೆಲಮಂಗಲ 1 ವ್ಯವಹಾರಗಳ ಇಲಾಖೆ - ಶ್ರೀ ಕೆ. ಆರ್. ಮಲ್ಲಿಕಾರ್ಜುನಯ್ಯ ಇವರ ವರ್ಗಾವಣೆಯಿಂದ 

ತೆರವಾಗಲಿರುವ ಹುದ್ದೆಗೆ 


೬ 


11. 


12 . 


13. 


ಭಾಗ- 1 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಚಿನ್ನರಾಜು, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರನ್ನು ನಿಯೋಜನೆ ಮೇಲೆ ಅಧೀನ ಕಾರ್ಯದರ್ಶಿ , 
ಕೆ - ಶಿಫ್ , ಕೆ.ಆರ್. ವೃತ್ತ, ಬೆಂಗಳೂರು- ಶ್ರೀ ಸಿ. ಟಿ. ನಾರಾಯಣಸ್ವಾಮಿ ಇವರ ಮುಂಬಡ್ತಿಯಿಂದ ಖಾಲಿ ಇರುವ ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಲು ಇವರ 
ಸೇವೆಯನ್ನು ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ವಶಕ್ಕೆ ನೀಡಿದೆ. 


ಭಾಗ- 2 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳನ್ನು ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ : 


ಕೆ | ಅಧೀನ ಕಾರ್ಯದರ್ಶಿಯ ಹೆಸರು ಮತ್ತು ಹುದ್ದೆ /ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ/ ಇಲಾಖೆ 


ಶ್ರೀ ಕೆ.ಆರ್. ಮಲ್ಲಿಕಾರ್ಜುನಯ್ಯ , 

ನಿಯೋಜನೆ ಮೇಲೆ ಕಾರ್ಯದರ್ಶಿ , ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ - 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಆಹಾರ, ನಾಗರೀಕ | ಶ್ರೀ ಹೆಚ್. ವಿ . ರಾಮಚಂದ್ರರಾವ್ ಇವರ ಮುಂಬಡ್ತಿಯಿಂದ ಖಾಲಿ ಇರುವ 
ಸರಬರಾಜು ಮತ್ತು ಗ್ರಾಹಕರ ವ್ಯಾಜ್ಯಗಳ ಇಲಾಖೆ ಹುದ್ದೆಗೆ 
ಶ್ರೀ ಟಿ.ಕೆ. ಲಕ್ಷ್ಮೀನರಸಯ್ಯ 

ನಿಯೋಜನೆ ಮೇಲೆ ಅಧೀನ ಕಾರ್ಯದರ್ಶಿ , ರಾಜ್ಯ ಚುನಾವಣಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾನೂನು, ನ್ಯಾಯ | ಆಯೋಗ-ಶ್ರೀಮತಿ ಶರಾವತಿ ಯು . ಹೆಗಡೆ ಇವರ ಬಡ್ಡಿ ಆದೇಶವನ್ನು 
ಮತ್ತು ಮಾನವ ಹಕ್ಕುಗಳ ಇಲಾಖೆ 

ಮಾರ್ಪಡಿಸುವುದರಿಂದ ಖಾಲಿ ಇರುವ ಹುದ್ದೆಗೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


P . R. 630 


೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 

ಭಾಗ ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 342 ಸಅಸೇ 2013, ಬೆಂಗಳೂರು, ದಿನಾಂಕ : 28 - 10 - 2013. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಅಧೀನ ಕಾರ್ಯದರ್ಶಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 40050- 56550ರ ವೇತನ ಶ್ರೇಣಿಯ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಾಪನ್ನ ಬಡ್ತಿ ನೀಡಿ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿ ಆದೇಶಿಸಿದೆ. 


ಕ್ರಮ 
ಸಂಖ್ಯೆ 


ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳ ಹೆಸರು 

ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 


* ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ/ ಇಲಾಖೆ 


ಶ್ರೀಮತಿ ಉಷಾಬಾಯಿ 

ಸರ್ಕಾರದ ಉಪ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ಆರ್ಥಿಕ ಕೋಶ) - 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಯೋಜನೆ, | ಶ್ರೀ ಎಂ . ಕರಿಯಪ್ಪ, ಸರ್ಕಾರದ ಅಪರ ಕಾರ್ಯದರ್ಶಿ , ಇವರ ವರ್ಗಾವಣೆಯಿಂದ 
ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ತೆರವಾದ ಹುದ್ದೆಯನ್ನು ಉಪ ಕಾರ್ಯದರ್ಶಿ ವೃಂದಕ್ಕೆ ನಿಮೀಕರಿಸಿ ನೇಮಿಸಿದೆ. 
ಶ್ರೀ ಕೆ . ಬೋರಲಿಂಗಯ್ಯ 

ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿ- ನಿರ್ದೇಶಕರು, ಕರ್ನಾಟಕ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಸರ್ಕಾರ ಸಚಿವಾಲಯ ತರಬೇತಿ ಸಂಸ್ಥೆ - ಇಲ್ಲಿ ಶ್ರೀ ವಡಗಾವೆ ಬಸವರಾಜ ಇವರ 
ಇಲಾಖೆ 

ವರ್ಗಾವಣೆಯಿಂದ ತೆರವಾಗಲಿರುವ ಹುದ್ದೆಗೆ ನಿಯೋಜಿಸಿದೆ. 
ಶ್ರೀ ವೆಂಕಟೇಶ್, 

ಸರ್ಕಾರದ ಉಪ ಕಾರ್ಯದರ್ಶಿ , ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ - 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಮತ್ತು | ಇಲ್ಲಿ ಖಾಲಿಯಿರುವ ಹುದ್ದೆಗೆ 
ಸಾರಿಗೆ ಇಲಾಖೆ ( ಕಾನೂನು ಕೋಶ) 


ಭಾಗ - 1 
ಈ ಕೆಳಕಂಡ ಸರ್ಕಾರದ ಉಪ ಕಾರ್ಯದರ್ಶಿ ವೃಂದ ಅಧಿಕಾರಿಗಳನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅವರ ಹೆಸರಿನ ಮುಂದೆ 
ನಮೂದಿಸಿರುವ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ : 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ / ಇಲಾಖೆ 


ಸಂಖ್ಯೆ 
1. 


ಶ್ರೀ ಕೆ. ಎಲ್ . ರಾಮಚಂದ್ರ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 342 ಸಅಸೇ 2013 , 
ಸರ್ಕಾರದ ಅಧೀನ ಕಾರ್ಯದರ್ಶಿ, | ದಿನಾಂಕ : 31 - 08 - 2013ರಲ್ಲಿನ ಸರ್ಕಾರದ ಉಪ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು 
(ಉಪಕಾರ್ಯದರ್ಶಿ ವೃಂದದ | ಮಾನವ ಹಕ್ಕುಗಳ ಇಲಾಖೆ ಹುದ್ದೆಯ ಮುಂಬಡ್ತಿ ಆದೇಶವನ್ನು ಮಾರ್ಪಡಿಸಿ , ಸರ್ಕಾರದ 
ಮುಂಬಡ್ತಿ ಆದೇಶದಲ್ಲಿರುವ) | ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ - ಶ್ರೀ ಹೆಚ್ . ಆರ್. ನಾಗೇಂದ್ರ, ಇವರ 

ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗೆ 
ಶ್ರೀ ಹೆಚ್. ಆರ್ . ನಾಗೇಂದ್ರ 

ಸರ್ಕಾರದ ಉಪ ಕಾರ್ಯದರ್ಶಿ - 1, ಆರ್ಥಿಕ ಇಲಾಖೆ -ಶ್ರೀಮತಿ ಮಂಜುಳಾ ಗೀತ ಇವರ 
ಸರ್ಕಾರದ ಉಪ ಕಾರ್ಯದರ್ಶಿ , | ಸೇವೆಯನ್ನು ಹಿಂದಿರುಗಿಸುವುದರಿಂದ ಖಾಲಿಯಿರುವ ಹುದ್ದೆಗೆ 
ಇಂಧನ ಇಲಾಖೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


P. R . 631. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 179 ಸಅಸೇ 2013 , ಬೆಂಗಳೂರು, ದಿನಾಂಕ : 22 - 10 - 2013. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳಿಗೆ ಅಧೀನ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಸ್ಥಳ 
ನಿಯುಕ್ತಿಗೊಳಿಸಲಾಗಿದ್ದ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 179 ಸಅಸೇ 2013, ದಿನಾಂಕ : 12 - 08 - 2013 ಮತ್ತು ದಿನಾಂಕ : 02 - 09 - 2013ನ್ನು 
ಭಾಗಶಃ ಮಾರ್ಪಡಿಸಿ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ | 
ಸಂಖ್ಯೆ 


ಮಾರ್ಪಾಡುಗೊಳಿಸಿರುವ ಇಲಾಖೆ 


ಅಧಿಕಾರಿಗಳ ಹೆಸರು ಮತ್ತು ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿ 

ನೇಮಿಸಿದ್ದ ಹುದ್ದೆ/ ಇಲಾಖೆ | 
ಶ್ರೀ ಶರಾವತಿ ಯು . ಹೆಗಡೆ, 
ಅಧೀನ ಕಾರ್ಯದರ್ಶಿ , ನಿಯೋಜನೆ ಮೇಲೆ ರಾಜ್ಯ 
ಚುನಾವಣಾ ಆಯೋಗ ( ಮುಂಬಡ್ತಿ ಆದೇಶದಲ್ಲಿರುವ) 


ಇವರ ಮುಂಬಡ್ತಿ ಆದೇಶವನ್ನು ಮಾರ್ಪಡಿಸಿ, ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ ( ಕಾನೂನು ಕೋಶ) 
ಶ್ರೀ ಎಸ್ . ವೆಂಕಟೇಶಮೂರ್ತಿ ಇವರ ವಯೋನಿವೃತ್ತಿಯಿಂದ 
ಖಾಲಿಯಾಗಿರುವ ಹುದ್ದೆಗೆ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 

೨೯೫ 
ಅಧಿಕಾರಿಗಳ ಹೆಸರು ಮತ್ತು ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿ 

ಮಾರ್ಪಾಡುಗೊಳಿಸಿರುವ ಇಲಾಖೆ 
ಸಂಖ್ಯೆ 

ನೇಮಿಸಿದ್ದ ಹುದ್ದೆ/ ಇಲಾಖೆ | 
| ಶ್ರೀ ಎಂ . ವಿ. ಶಾಂತಯ್ಯ , ಅಧೀನ ಕಾರ್ಯದರ್ಶಿ , ಇವರ ಮುಂಬಡ್ಡಿ ಆದೇಶವನ್ನು ಮಾರ್ಪಡಿಸಿ , ಸರ್ಕಾರದ ಅಧೀನ 
ನಿಯೋಜನೆ ಮೇಲೆ ಕರ್ನಾಟಕ ಮಾಹಿತಿ ಆಯೋಗ | ಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ ( ಆಡಳಿತ ಸುಧಾರಣೆ) - ಶ್ರೀ ಮರಿಯಪ್ಪ 
( ಮುಂಬಡ್ಡಿ ಆದೇಶದಲ್ಲಿರುವ) 

ಇವರ ವರ್ಗಾವಣೆಯಿಂದ ಖಾಲಿಯಾಗಿರುವ ಹುದ್ದೆಗೆ 


ಭಾಗ - 1 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳಿಗೆ ಅವರುಗಳ ಹೆಸರುಗಳ ಮುಂದೆ 
ನಮೂದಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಿದೆ : 


ಕ್ರಮ 
ಸಂಖ್ಯೆ 


ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳ 

ಹೆಸರು 


ಸ್ಥಳ ನಿಯುಕ್ತಿಗೊಳಿಸಿರುವ ಇಲಾಖೆ 


ಶ್ರೀ ಶಿವಲಿಂಗ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಶ್ರೀಮತಿ ಆರ್. ಜೆ . ಜ್ಯೋತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ( ಉನ್ನತ ಶಿಕ್ಷಣ ) - 
ಶ್ರೀ ಬಿ.ಎಸ್ . ನಾಗರಾಜು ಇವರ ವರ್ಗಾವಣೆ ಆದೇಶವನ್ನು 
ರದ್ದುಪಡಿಸಿರುವುದರಿಂದ ತೆರವಾಗುವ ಹುದ್ದೆಗೆ 
ಅಧೀನ ಕಾರ್ಯದರ್ಶಿ , ಕರ್ನಾಟಕ ಮಾಹಿತಿ ಆಯೋಗ - 
ಶ್ರೀ ಎಂ . ವಿ . ಶಾಂತಯ್ಯ ಇವರ ಬಡ್ತಿಯ ಆದೇಶವನ್ನು ಮಾರ್ಪಡಿಸುವುದರಿಂದ 
ತೆರವಾಗುವ ಹುದ್ದೆಗೆ 


ಭಾಗ- 2 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 179 ಸಅಸೇ 2013, ದಿನಾಂಕ : 02 - 09 - 2013ರಲ್ಲಿ ಶ್ರೀ ಬಿ .ಎಸ್. ನಾಗರಾಜು, ಅಧೀನ 
ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರನ್ನು ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ ) ಇಲ್ಲಿಗೆ 
ವರ್ಗಾಯಿಸಿರುವುದನ್ನು ರದ್ದುಪಡಿಸಿ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 

ಭಾಗ- 3 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳನ್ನು ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಿದೆ : 


ಕ್ರಮ 


ಅಧೀನ ಕಾರ್ಯದರ್ಶಿಯ ಹೆಸರು ಮತ್ತು 

ಹುದ್ದೆ/ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ/ ಇಲಾಖೆ 


ಸಂಖ್ಯೆ 


ಶ್ರೀ ಎಸ್. ರವೀಂದ್ರ ಕುಮಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಗ್ರಾ . ಅ. ಮತ್ತು 
ಪಂ . ರಾ . ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ , ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ (ಎಸ್ - 5) -ಶ್ರೀಮತಿ ಆರ್. ಜೆ. 
ಜ್ಯೋತಿ ಇವರ ಸೇವೆಯನ್ನು ಸಿ. ಆ . ಸು . ಇಲಾಖೆಗೆ ಹಿಂದಿರುಗಿಸಿರುವುದರಿಂದ 
ಖಾಲಿ ಇರುವ ಹುದ್ದೆಗೆ 


ಶ್ರೀ ಚಂದ್ರಶೇಖರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆ 


ಸರ್ಕಾರದ ಅಧೀನ ಕಾರ್ಯದರ್ಶಿ , ಗ್ರಾ . ಅ. ಮತ್ತು ಪಂ . ರಾ . ಇಲಾಖೆ 
ಶ್ರೀ ಹೆಚ್. ಬಿ. ರಘುನಾಥ್ ಇವರ ವರ್ಗಾವಣೆಯಿಂದ ತೆರವಾಗಲಿರುವ 
ಹುದ್ದೆಗೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆ - ಶ್ರೀ ಚಂದ್ರಶೇಖರ್ ಇವರ ವರ್ಗಾವಣೆಯಿಂದ 
ತೆರವಾಗಲಿರುವ ಹುದ್ದೆಗೆ 


ಶ್ರೀ ಹೆಚ್. ಬಿ. ರಘುನಾಥ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಗ್ರಾ . ಅ ಮತ್ತು 
ಪಂ . ರಾ . ಇಲಾಖೆ | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


P. R. 632 


೨೯ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಡಿಸೆಂಬರ್ ೧೨, ೨೦೧೩ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 150 ಸಅಸೇ 2013 , ಬೆಂಗಳೂರು, ದಿನಾಂಕ : 22 - 10 - 2013 . 


ಶ್ರೀ ವಿ.ಎಸ್. ಪ್ರಕಾಶ್, ನಿರ್ದೇಶಕರು (ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರ ), ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 56550 - 1350- 60600 -1500 - 69600 -1700 - 79800ರ 
ವೇತನ ಶ್ರೇಣಿಯ ವಿಶೇಷ ನಿರ್ದೇಶಕರು (ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ), ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಈ ಹುದ್ದೆಗೆ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 633 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO. DPAR 210 SPS 2012, Bangalore , Dated : 24 - 09 - 2013. 


Sri Bhaskar Rao , IPS (KN - 90 ), Inspector General of Police, Anti Terrorist Cell , Internal Security Division , Bangalore is 
transferred with immediate effect and posted until further orders as Inspector General of Police , Northern Range, Belgaum vice Sri 
K .S . R . Charan Reddy , IPS transferred . 

Sri K .S .R . Charan Reddy , IPS (KN - 93), InspectorGeneral of Police, Northern Range, Belgaum is transferred with immediate 
effect and posted until further orders as Inspector General of Police , Training, Bangalore in the existing vacancy. 

Sri B . A . Mahesh , IPS (KN -2003), Superintendent of Polic , CID , Bangalore is transferred with immediate effect and posted until 
further orders as Superintendent of Police, Lokayukta vice Sri lada Martin Marbaniang , IPS transferred . 

Sri Iswarachandra Vidyasagar , IPS (KN -2003), Superintendent of Police , Bagalkot District, Bagalkot is transferred with 
immediate effect and posted until further orders as Assistant Inspector General of Police , Crimes, Bangalore in the existing vacancy . 

Sri Abhishek Goyal, IPS (KN - 2005 ), Superintendent of Police , Dakshina Kannada District, Mangalore is transferred with 
immediate effect and posted until further orders as Superintendent of Police, Lokayukta vice Sri Shanthanu Sinha, IPS transferred . 

Sri Shanthanu Sinha , IPS (KN -2009), Superintendent of Police , Lokayukta is transferred with immediate effect and posted 
until further orders as Superintendent of Police, Dakshina Kannada District, Mangalore vice Sri Abhishek Goyal, IPS transferred . 

Sri Lada Martin Marbaniang, IPS (KN -2009), Superintendent of Police , Lokayukta is transferred with immediate effect and 
posted until further orders as Superintendent of Police , Bagalkot District, Bagalkot vice Sri Iswarachandra Vidyasagar, IPS transferred . 

Sri K . T. Balakrishna, SPS, Principal, KSTPS, Channapatna is transferred with immediate effect and posted until further orders 
as Deputy Commandant General, HomeGuards & Ex -officio Deputy Director of Civil Defence , Bangalore in the existing vacancy. 

Sri H .R . Bagawandas, SPS, Superintendent of Police , STF -Special Enforcement Cell , Bangalore is transferred with immediate 
effect and posted until further orders as Superintendent of Police and Principal, Police Training College , Gulbarga in the existing 
downgraded ex -cadre post. 

Sri S . Rangaswamy Naik , SPS , who is working in the ex -cadre post of Superintendent of Police , Intelligence , Bangalore is 
posted with immediate effect and until further orders against one of the cadre posts of Superintendent of Police , Intelligence , Bangalore 
in the existing vacancy . 

By Order and in the name of the Governor of Karnataka, 

J. D . MADHUCHANDRA TEJASWI 
P . R . 634 

Under Secretary to Government, 

DP & AR (Services-IV ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 465 ಸಅಸೇ 2013 , ಬೆಂಗಳೂರು, ದಿನಾಂಕ : 21 - 10 - 2013 . 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ವೈ .ಎನ್. ಬೀರಲಿಂಗೇಗೌಡ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರಿಗೆ ದಿನಾಂಕ : 
30 - 03 - 2011 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ( ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನದ 
ವಿನಿಯಮನ) ನಿಯಮಗಳು, 1978ರ ನಿಯಮ 2(1)( ಎ) ಅನ್ವಯ , ಅಂದಿನ ವೇತನ ಶ್ರೇಣಿ ರೂ . 14050 - 25050ರ ಹಾಗೂ ದಿನಾಂಕ : 01 - 04 -2012 
ರಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ವೇತನ ಶ್ರೇಣಿ ರೂ . 28100 - 700 - 28800 -800 -33600 - 900 - 39000 - 1050 - 45300 - 1200 -50100 ರ ಅಧೀನ 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೨, ೨೦೧೩ 

೨೯೭ 
ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಜೈಷ್ಣತೆಯಲ್ಲಿ ಇವರಿಗಿಂತ ಕಿರಿಯವರಾಗಿರುವ ಶ್ರೀ ಜಿ.ಎನ್. ಯಡ್ರಾವಿ , ಅಧೀನ ಕಾರ್ಯದರ್ಶಿ ಇವರಿಗಿಂತ ಮೇಲೆ 
ಇವರ ಜೇಷ್ಠತೆಯನ್ನು ನಿಗದಿಪಡಿಸಿ, ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 635 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6) . 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 153 ಸಅಸೇ 2013, ಬೆಂಗಳೂರು, ದಿನಾಂಕ : 26 - 10 - 2013. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ನಿಜಪ್ಪ ವೈ , ಸಾಗರ್ , ಸರ್ಕಾರದ ಉಪ ಕಾರ್ಯದರ್ಶಿ , ಸಾರಿಗೆ ಇಲಾಖೆ ಇವರಿಗೆ 
ದಿನಾಂಕ : 02 - 01 - 2012 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ( ಬಡ್ತಿ, ವೇತನ ಮತ್ತು ನಿವೃತ್ತಿ ವೇತನದ 
ವಿನಿಯಮನ) ನಿಯಮಗಳು, 1978ರ ನಿಯಮ 2 (1 )( ಎ) ಅನ್ವಯ , ಅಂದಿನ ವೇತನ ಶ್ರೇಣಿ ರೂ . 20025 - 525 - 22650 - 600 - 26250 - 675 - 28275 
ಮತ್ತು ದಿನಾಂಕ : 01- 04 - 2012ರ ಪರಿಷ್ಕೃತ ವೇತನ ಶ್ರೇಣಿ ರೂ . 40050 -1050 - 45300 -1200 - 52500 - 1350 - 56550ರ ಸರ್ಕಾರದ 
ಉಪ ಕಾರ್ಯದರ್ಶಿ ವೃಂದಕ್ಕೆ ಬಡ್ತಿ ನೀಡಿ ಜೈಷ್ಣತೆಯಲ್ಲಿ ಇವರಿಗಿಂತ ಕಿರಿಯವರಾಗಿರುವ ಶ್ರೀ ಗೋಪಾಲ್ ಇವರಿಗಿಂತ ಮೇಲೆ ಇವರ ಜೇಷ್ಠತೆಯನ್ನು 
ನಿಗದಿಪಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


P . R . 636 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 245 ಸಿಪ 2013, ಬೆಂಗಳೂರು, ದಿನಾಂಕ : 03ನೇ ಅಕ್ಟೋಬರ್ , 2013. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಪೊಲೀಸ್ ಇನ್ಸ್ಪೆಕ್ಟರ್ ( ಸಿವಿಲ್ ) ರವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 
ನಿಯಮ 32 ರಡಿಯಲ್ಲಿ ವೇತನ ಶ್ರೇಣಿ ರೂ .28100 -50100ಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ (ಸಿವಿಲ್) ಹುದ್ದೆಯ ಸ್ವತಂತ್ರ 
ಪ್ರಭಾರದಲ್ಲಿರಿಸಿ , ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಕ್ರಮ ಹೆಸರು 

ಡಿವೈ.ಎಸ್ . ಪಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ 
ಸಂಖ್ಯೆ ಶ್ರೀಯುತರುಗಳು : 

ಖಾಲಿ ಹುದ್ದೆ 
ಜಯರಾಮು ಡಿ. 

ಡಿವೈ .ಎಸ್. ಪಿ ಐಜಿಪಿ ರವರ ಕಛೇರಿ, ದಕ್ಷಿಣ ವಲಯ , ಮೈಸೂರು 
ಬಸವರಾಜ ಟಿ. ಎಂ . 

ಡಿವೈ.ಎಸ್. ಪಿ., ಡಿ. ಸಿ.ಆರ್. ಬಿ., ದಾವಣಗೆರೆ 
ಧನಂಜಯ ಡಿ. 

ಡಿವೈ. ಎಸ್. ಪಿ., ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು 
ರಾಮಮೂರ್ತಿ ಬಿ. 

ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ | 
ಮರಿಬಾಶೆಟ್ಟಿ ಜಿ . ಜಿ. 

ಡಿವೈ .ಎಸ್. ಪಿ ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ | 
ಬುಳ್ಳಕ್ಕನವರ್ ಎಂ .ಎಸ್. 

ಡಿವೈ .ಎಸ್. ಪಿ., ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು 
ಚಂದ್ರಶೇಖರ. 

ಡಿವೈ. ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಶಾಮಣ್ಣ ಬಿ .ಎನ್. 

ಡಿವೈ .ಎಸ್. ಪಿ., ಅರಣ್ಯ ಘಟಕ 
ಸಂಗಣ್ಣ ಬಿ.ತುಂಬಗಿ, 

ಡಿವೈ.ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
10 ಸುರೇಶ್ ಬಾಬು ಎಸ್.ಎನ್ . 

ಡಿವೈ.ಎಸ್. ಪಿ., ಡಿ. ಸಿ.ಆರ್. ಬಿ ., ಚಾಮರಾಜನಗರ 
11 ಮದನ ಅನಂತ ಗಾಂವಕರ್‌. 

ಡಿವೈ .ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ನಾಗರಾಜು ಎಂ . 

ಎ . ಸಿ. ಪಿ. ವಿಕಾಸಸೌಧ ಭದ್ರತೆ, ಬೆಂಗಳೂರು ನಗರ 
ಬಸವನಗೌಡ ಬಿ . ಪಾಟೀಲ್. 

ಡಿವೈ.ಎಸ್ . ಪಿ., ರಾಜ್ಯ ಗುಪ್ತವಾರ್ತೆ 
ಚಂದ್ರಶೇಖರ ಕೆ. ಎಂ . 

ಡಿವೈ.ಎಸ್. ಪಿ., ಐಜಿಪಿ ರವರ ಕಛೇರಿ, ಪಶ್ಚಿಮ ವಲಯ , ಮಂಗಳೂರು 
ರಾಜಶೇಖರ ಬಿ . ಎಸ್ . 

ಡಿವೈ.ಎಸ್. ಪಿ., ಚೆಸ್ಕಾಂ, ಮೈಸೂರು 


೨೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೨ 


17 


ಕ್ರಮ 

ಹೆಸರು 
ಸಂಖ್ಯೆ 

ಶ್ರೀಯುತರುಗಳು: 
16 | ನಾಗೇಶ್ ಶೆಟ್ಟಿ ಟಿ. 

ರಾಜೇಂದ್ರ ಆರ್‌. ಅಂಬಡಗಟ್ಟಿ . 
18 . | ಬಸಂತಕುಮಾರ ಟಿ. ಎಂ . 
19 ಉಮೇಶ್ ಗಣಪತಿ ಶೇಟ್. 

ಮಹಾಂತ ರೆಡ್ಡಿ ಎನ್. ಆರ್. 
ವೆಂಕಟಸ್ವಾಮಿ ಎಸ್. ಡಿ. 
ರಾಮಪ್ಪ ಮುದಕಪ್ಪ ಹಣ್ಣೂರು. 
ಅಬ್ದುಲ್ ರೆಹಮಾನ್. 
ನಿಜಾರಹಮದ್ ಎಫ್. ಹಬೀಬ್. 

ಎಂ . ಪಾಷ. 
26 | ಗೋಪಾಲ ರೆಡ್ಡಿ ಕೆ. ಪಿ . 
27 [ ಬೈರಪ್ಪ ಕೆ.ಸಿ. 
28 | ಸ್ವಾಮಿ ಕುಮಾರ್ ಕೆ.ಬಿ. 
29 ಪ್ರಭುಗೌಡ ಕೆ. ಪಾಟೀಲ್. 
30 . ಖವಾಸ್ ಸುಭಾನ್ ಸಾಹಿಬ್. 

ಮೊಹಮ್ಮದ್ ಹುಸೇನ್. 
32 ಬಿ.ಎಸ್ . ಅಂಗಡಿ. 

ಮಲ್ಲಿಕಾರ್ಜುನಯ್ಯ ಆರ್. 
ಇರ್ಷಾದ್ ಅಹಮದ್ ಖಾನ್ . 
ಉಮೇಶ್ ಎಸ್ .ಕೆ . 


33 


34 


35 


ಡಿವೈ .ಎಸ್ . ಪಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ 

ಖಾಲಿ ಹುದ್ದೆ 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ಪೊಲೀಸ್ ತರಬೇತಿ ಶಾಲೆ, ಖಾನಾಪುರ 
ಡಿವೈ .ಎಸ್.ಪಿ . ಸಿ. ಐ. ಡಿ. ಬೆಂಗಳೂರು 
ಡಿವೈ.ಎಸ್. ಪಿ ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್ . ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ.ಎಸ್ . ಪಿ ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ.ಎಸ್. ಪಿ ., ಡಿ. ಸಿ. ಆರ್‌. ಬಿ., ಬಳ್ಳಾರಿ 
ಡಿವೈ .ಎಸ್.ಪಿ ., ಐಜಿಪಿ ರವರ ಕಛೇರಿ, ಗುಲ್ಬರ್ಗಾ 
ಡಿವೈ .ಎಸ್. ಪಿ., ಮಾಜಿ ಪ್ರಧಾನ ಮಂತ್ರಿಗಳ ಭದ್ರತೆ, ಬೆಂಗಳೂರು. 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ.ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ.ಎಸ್. ಪಿ ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ., ವಿ . ವಿ . ಐ. ಪಿ. ಭದ್ರತೆ , ಬೆಂಗಳೂರು ನಗರ 
ಡಿವೈ .ಎಸ್. ಪಿ ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ | 
ಡಿವೈ . ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಡಿವೈ .ಎಸ್. ಪಿ. ( ಅಪರಾಧ) ಡಿಜಿ ಮತ್ತು ಐಜಿಪಿರವರ ಕಛೇರಿ, ಬೆಂಗಳೂರು 
ಡಿವೈ . ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಡಿವೈ.ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಡಿವೈ .ಎಸ್ . ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ.ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ | 
ಡಿವೈ .ಎಸ್. ಪಿ., ಐಜಿಪಿ ರವರ ಕಛೇರಿ, ಬೆಳಗಾವಿ 
ಡಿವೈ .ಎಸ್. ಪಿ ., ರಾಜ್ಯ ಗುಪ್ತವಾರ್ತೆ 
ಡಿವೈ.ಎಸ್. ಪಿ., ಸಿ. ಐ. ಡಿ. ಬೆಂಗಳೂರು 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ.ಎಸ್. ಪಿ., ಸಿ. ಐ . ಡಿ . ಬೆಂಗಳೂರು 
ಡಿವೈ.ಎಸ್. ಪಿ ., ಸಿ. ಐ . ಡಿ. ಬೆಂಗಳೂರು. 
ಡಿವೈ . ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಡಿವೈ .ಎಸ್. ಪಿ ., ಸಿ. ಎಸ್. ಪಿ . ಉಡುಪಿ 
ಡಿವೈ .ಎಸ್. ಪಿ ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ.ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಡಿವೈ .ಎಸ್.ಪಿ ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 


ವೇಣುಗೋಪಾಲ ಬಿ .ಎಲ್. 


44 


ನಟರಾಜ್ ಟಿ . 

ಕಲ್ಲಪ್ಪ ಚಂದ್ರಪ್ಪ ಆಸುಂದಿ. 
39 ಎ. ಬಿ. ಹರಪನಹಳ್ಳಿ , 
40 ಮುದರೆಡ್ಡಿ ಹೆಚ್.ದೇವರೆಡ್ಡಿ. 
41 ನಿಂಗಯ್ಯ ಕೆ. ಎಸ್. 

ಓಲೇಕಾರ ಶರಣಪ್ಪ ಮೈಲಾರಪ್ಪ. 
ಅಮರೇಶ್ ಎನ್. ಬಾರ್ಕರ್. 
ಮಹಾದೇವ ಲಕ್ಷ್ಮಪ್ಪ ತುಂಗಳ್ . 
ಬಸವರಾಜ ಜಿ. ಎಸ್ . 
ನಾಗರಾಜು ವೈ . 
ಗುರುನಾಥ ಬಿ.ಮಟ್ಟೂರ್. 
ಬೋಪಯ್ಯ ಸಿ . ಎನ್. 
ಸೋಮಲಿಂಗಪ್ಪ ಬಿ.ಛಬ್ಬಿ. 
ರಾಜನ್‌ ಯಾದವ ನಾಯಕ್. 
ವಿಜಯ ಪರಶುರಾಮ್ ಅಂಚಿ. 
ಮಂಜುನಾಥ ಶೆಟ್ಟಿ ಎಂ . 
ಅಂಬ್ಲಿ ನಾಗರಾಜ ಅಣ್ಣಪ್ಪ . 

ಕಲ್ಯಾಣಶೆಟ್ಟಿ ಆರ್ .ಆರ್. 
55 | ವಿಜಯಗೋಪಾಲ ಸಿ. 


46 


48 


49 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


೨೯೯ 


65 


66 


68 


69 


70 


ಕ್ರಮ 

ಹೆಸರು 
ಸಂಖ್ಯೆ 

ಶ್ರೀಯುತರುಗಳು: 
56 ಅಶೋಕ್ ಕುಮಾರ್ ಡಿ.ಎಸ್. 
57 ಈಶ್ವರಯ್ಯ ಮಹಾಂತಯ್ಯ ಮುಪ್ಪಿನಮರ್, 
58 | ಶ್ರೀನಿವಾಸ ಎಂ . 
59 

ಪೂವಯ್ಯ ಸಿ. ಡಬ್ಲೂ . 
60 | ರಾಜಪ್ಪ ಟಿ.ಹೆಚ್. 

ಶಿವಲಿಂಗಾರಾಧ್ಯ ವೈ . ಪಿ . 
ಕಲ್ಲಿಗುಡ್ಡ ಶಂಕರ ಗುರುಬಸಪ್ಪ . 
ರೇವಣ್ಣ ಎಸ್. 
ಅಬ್ದುಲ್ ಸತ್ತಾರ್. 
ನಾಗರಾಜ ಅಣ್ಣೆಗೌಡ. 

ಸತ್ಯಣ್ಣ ರೆಡ್ಡಿ ಟಿ . ಬಿ . 
67 ಕನಕಕುಮಾರ ಬಿ. ಸಿ. 

ಚಿಕ್ಕರೆಡ್ಡಿ ಎಂ . ಹುಚ್ಚಪ್ಪ . 
ವಿಜಯಕುಮಾರ್ ಬಿ . 
ಮಹೇಶ್ವರಪ್ಪ ಎಸ್. ಬಿ. 
ಶ್ರೀನಿವಾಸ. 
ಹನುಮಂತಗೌಡ ಹೊಸಮನಿ. 
ಮಂಜಪ್ಪ ಎಸ್. ಸಿ. 
ವಿನಯ್ ಶಿವಾರಿ ನಾಯಕ್ . 
ಕಾಂತರಾಜ್ ಜಿ . ಎಂ . 
ಪ್ರಭಾಕರ ಬೈರಿ ಕೆ. 
ಸಿದ್ದಪ್ಪ ಎನ್. ಹೆಚ್. 
ನಾಗರಾಜ ಎಸ್ . 
ವಿನಯ್ ಅನಂತ ಗಾಂವ್ಕರ್. 
ಮಂಜುನಾಥ ವಿ .ನಾಗನೂರ್. 
ವಿಜಯಕುಮಾರ್‌ ಆರ್‌. ಬಿಸನಳ್ಳಿ. 
ವೆಂಕಟೇಶ್ ಟಿ . 
ಧನಂಜಯ ವಿ . 

ಶಿವಬಸಪ್ಪ ಎಂ .ಸಂದಿಗವಾಡ್. 
85 ಬದರಿನಾಥ್ ಎಸ್. 
86 ಶೇಕ್ ಹುಸೇನ್ 

ಮರಿಯಪ್ಪ ವಿ . 
ಮಲ್ಲಿಕ್ ಸಿ . 

ಪಾಂಡುರಂಗಯ್ಯ ಎಂ . 
90 ಪುಟ್ಟಮಾದಯ್ಯ . 
91 ಸತೀಶ್ ಎಸ್. ಚಿಟಗುಬ್ಬಿ . 

ನಾರಾಯಣಸ್ವಾಮಿ ಬಿ . ಎಂ . 

ಗುರುಶಾಂತಪ್ಪ ಕೆ. ವಿ . 
94 | ಗೋಪಾಲ್ ಸಿ. 


ಡಿವೈ.ಎಸ್. ಪಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ 

ಖಾಲಿ ಹುದ್ದೆ 
ಡಿವೈ.ಎಸ್. ಪಿ., ಸಿ. ಐ . ಡಿ. ಬೆಂಗಳೂರು. 
ಡಿವೈ.ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ ., ಸಿ. ಐ . ಡಿ . ಬೆಂಗಳೂರು 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ ., ಸಿ. ಐ . ಡಿ. ಬೆಂಗಳೂರು 
ಡಿವೈ . ಎಸ್ . ಪಿ., ಡಿ. ಸಿ. ಆರ್ . ಬಿ ., ಗುಲ್ಬರ್ಗಾ 
ಡಿವೈ.ಎಸ್. ಪಿ., ಸಿ. ಐ. ಡಿ. ಬೆಂಗಳೂರು 
ಡಿವೈ . ಎಸ್ . ಪಿ., ಪಿ.ಆರ್. ಸಿ. ಡಿಜಿ ಮತ್ತು ಐಜಿಪಿ ರವರ ಕಛೇರಿ, ಬೆಂಗಳೂರು. 
ಡಿವೈ.ಎಸ್. ಪಿ., ಸಿ. ಐ . ಡಿ. ಬೆಂಗಳೂರು 
ಡಿವೈ .ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಎ. ಸಿ. ಪಿ .ಸಂಚಾರ ಮತ್ತು ಯೋಜನೆ, ಬೆಂಗಳೂರು ನಗರ 
ಡಿವೈ.ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ಐಜಿಪಿ ರವರ ಕಛೇರಿ, ಕೇಂದ್ರ ವಲಯ , ಬೆಂಗಳೂರು 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ ., ರಾಜ್ಯ ಗುಪ್ತವಾರ್ತೆ 
ಡಿವೈ . ಎಸ್ . ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ.ಎಸ್. ಪಿ., ನಕ್ಸಲ್ ನಿಗ್ರಹ ದಳ | 
ಡಿವೈ .ಎಸ್. ಪಿ. ಸಿ. ಐ . ಡಿ. ಬೆಂಗಳೂರು 
ಡಿವೈ .ಎಸ್. ಪಿ. (ಕಾನೂನು) ಡಿಜಿ ಮತ್ತು ಐಜಿಪಿ ರವರ ಕಛೇರಿ, ಬೆಂಗಳೂರು 
ಡಿವೈ . ಎಸ್. ಪಿ. ಪೊಲೀಸ್ ತರಬೇತಿ ಕೇಂದ್ರ, ಗುಲ್ಬರ್ಗಾ 
ಡಿವೈ .ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಡಿವೈ .ಎಸ್. ಪಿ. ಮೆಸ್ಕಾಂ, ಮಂಗಳೂರು 
ಡಿವೈ.ಎಸ್. ಪಿ. ಪೊಲೀಸ್ ತರಬೇತಿ ಕಾಲೇಜು, ಗುಲ್ಬರ್ಗಾ 
ಡಿವೈ . ಎಸ್ . ಪಿ . ಸಿ. ಐ. ಡಿ. ಬೆಂಗಳೂರು 
ಡಿವೈ .ಎಸ್. ಪಿ ., ವಿಧಾನಸೌಧ ಭದ್ರತೆ, ಬೆಂಗಳೂರು 
ಡಿವೈ . ಎಸ್ . ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 
ಡಿವೈ .ಎಸ್. ಪಿ. ಸಿಟಿ ಸ್ಪೆಷಲ್ ಬ್ರಾಂಚ್, ಬೆಂಗಳೂರು ನಗರ 
ಡಿವೈ .ಎಸ್. ಪಿ., ಕರ್ನಾಟಕ ಲೋಕಾಯುಕ್ತ - ನಿಯೋಜನೆ ಮೇರೆಗೆ 
ಡಿವೈ .ಎಸ್. ಪಿ . ಎಸ್. ಸಿ. ಆರ್. ಬಿ., ಬೆಂಗಳೂರು 
ಡಿವೈ . ಎಸ್ . ಪಿ., ಕರ್ನಾಟಕ ಪೊಲೀಸ್ ಅಕಾಡೆಮಿ , ಮೈಸೂರು 
ಡಿವೈ .ಎಸ್ . ಪಿ . ಸಿ. ಐ . ಡಿ . ಬೆಂಗಳೂರು 
ಡಿವೈ.ಎಸ್. ಪಿ. ಸಿ.ಐ . ಡಿ. ಬೆಂಗಳೂರು 
ಡಿವೈ .ಎಸ್. ಪಿ. ಸಿ.ಐ . ಡಿ. ಬೆಂಗಳೂರು 
| ಡಿವೈ .ಎಸ್. ಪಿ . ಸಿ. ಐ. ಡಿ. ಬೆಂಗಳೂರು 
| ಡಿವೈ .ಎಸ್. ಪಿ . ಸಿ. ಐ. ಡಿ. ಬೆಂಗಳೂರು 
| ಡಿವೈ .ಎಸ್. ಪಿ . ಸಿ. ಐ. ಡಿ. ಬೆಂಗಳೂರು 


82 


83 


84 


Q8 


89 


92 


93 


೩೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೨, ೨೦೧೩ 


ಭಾಗ ೨ 


ಸಂಖ್ಯೆ 


96 


ಕ್ರಮ 

ಹೆಸರು 

ಶ್ರೀಯುತರುಗಳು: 
95 | ಸುಂದರ್ ರಾಜ್ ಕೆ .ಎಸ್. 

ವಿಜಯ್‌ಕುಮಾರ್ ಎಂ .ಸಂತೋಷ್ 
97 | ಅಣ್ಣಪ್ಪ @ ಅರುಣ ನಾಯಕ್ , 
98 ಪ್ರಕಾಶ್ ಬಾಬು ನಾಯ್ತು. 

ರತ್ನಾಕರ ಬಿ . ಜಿ . 

ಬಾಳಪ್ಪ ಶಿವಪ್ಪ ತಳವಾರ್. 
101 ವಾಸುದೇವರಾಮ ಎನ್. 
102 ಶ್ರೀಧರ್ ಹೆಚ್. ಮಾಳಿಗಾರ್. 


ಡಿವೈ.ಎಸ್. ಪಿ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿ ಸ್ಥಳನಿಯುಕ್ತಿಗೊಳಿಸಿದ 

ಖಾಲಿ ಹುದ್ದೆ 
ಡಿವೈ .ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ 
ಡಿವೈ .ಎಸ್. ಪಿ. ಸಿ. ಐ. ಡಿ. ಬೆಂಗಳೂರು 
ಡಿವೈ .ಎಸ್. ಪಿ, ಐಜಿಪಿ ರವರ ಕಛೇರಿ, ಬೆಳಗಾವಿ 
| ಡಿವೈ . ಎಸ್ . ಪಿ., ಡಿ . ಸಿ. ಆರ್‌. ಬಿ ., ಬೆಳಗಾವಿ 
ಡಿವೈ .ಎಸ್. ಪಿ . ಸಿ. ಐ . ಡಿ. ಬೆಂಗಳೂರು 
ಡಿವೈ .ಎಸ್. ಪಿ ., ರಾಜ್ಯ ಗುಪ್ತವಾರ್ತೆ 
ಡಿವೈ. ಎಸ್. ಪಿ . ಸಿ. ಐ . ಡಿ . ಬೆಂಗಳೂರು 
ಡಿವೈ .ಎಸ್. ಪಿ., ರಾಜ್ಯ ಗುಪ್ತವಾರ್ತೆ 


99 


100 


ಮೇಲ್ಕಂಡ ಸ್ವತಂತ್ರ ಪ್ರಭಾರದ ನೇಮಕಾತಿಯು ಕೇವಲ ತಾತ್ಕಾಲಿಕ ವ್ಯವಸ್ಥೆಯಾಗಿದ್ದು, ಪೂರ್ಣ ಪ್ರಮಾಣದ ಮುಂಬಡ್ತಿಯಾಗಿರುವುದಿಲ್ಲ . ಸದರಿ 
ಹುದ್ದೆಗಳಿಗೆ ಸ್ವತಂತ್ರ ಪ್ರಭಾರದಲ್ಲಿ ನೇಮಿಸಲಾಗುವ ಈ ಅಧಿಕಾರಿಗಳ ಸ್ವತಂತ್ರ ಪ್ರಭಾರ ನೇಮಕಾತಿಯನ್ನು, ಡಿವೈ .ಎಸ್. ಪಿ . (ಸಿವಿಲ್) ಹುದ್ದೆಗೆ ನೇರ 
ನೇಮಕಾತಿ ಹೊಂದಿ ತರಬೇತಿ ಪಡೆದ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದಾಗ ರದ್ದುಪಡಿಸಲಾಗುವುದು ಹಾಗೂ ಮೇಲ್ಕಂಡ ಸ್ವತಂತ್ರ ಪ್ರಭಾರ 
ನೇಮಕಾತಿಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಅರ್ಜಿ ಸಂಖ್ಯೆ : 6773 -6779 /2010 ರಲ್ಲಿನ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ). 


PR, 585 


ಕ್ರಮ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 327 ಪೊಸಿಪ 2013 , ಬೆಂಗಳೂರು, ದಿನಾಂಕ : 30ನೇ ಸೆಪ್ಟೆಂಬರ್ , 2013. 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸಹಾಯಕ ಕಮಾಂಡೆಂಟ್ ವೃಂದದ ಅಧಿಕಾರಿಗಳಿಗೆ ವೇತನ ಶ್ರೇಣಿ 
ರೂ .30400 - 51300ಯ ಡೆಪ್ಯೂಟಿ ಕಮಾಂಡೆಂಟ್ ವೃಂದಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂಬಡ್ತಿ ನೀಡಿ ಅವರ ಹೆಸರುಗಳ ಮುಂದೆ ಸೂಚಿಸಿರುವ 
ಸ್ಥಳಗಳಿಗೆ ಮುಂದಿನ ಆದೇಶದವರೆಗೆ , ಸ್ಥಳನಿಯುಕ್ತಿಗೊಳಿಸಲಾಗಿದೆ. 
ಅಧಿಕಾರಿಯ ಹೆಸರು 

ಮುಂಬಡ್ತಿಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ಶ್ರೀಯುತರು : 
| ಆರ್. ಜನಾರ್ಧನ್ 

| ಡೆಪ್ಯೂಟಿ ಕಮಾಂಡೆಂಟ್ , 1ನೇ ಬೆಟಾಲಿಯನ್, ಕೆ.ಎಸ್. ಆರ್. ಪಿ , ಹಾಸನ 

ಶ್ರೀ ಬಿ.ಸಿ.ಕಲ್ಲಪ್ಪ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
2 | ರಾಮದಾಸ ನಾಯ್ಕ 

ಡೆಪ್ಯೂಟಿ ಕಮಾಂಡೆಂಟ್ , ಇಂಡಿಯಾ ರಿಸರ್ವ್ ಬೆಟಾಲಿಯನ್, ಬಿಜಾಪುರ 

ಇಲ್ಲಿನ ಖಾಲಿ ಹುದ್ದೆ. 
ಶಿವಕುಮಾರ್ 

ಡೆಪ್ಯೂಟಿ ಕಮಾಂಡೆಂಟ್, ಇಂಡಿಯಾ ರಿಸರ್ವ್ ಬೆಟಾಲಿಯನ್, ಮುನಿರಾಬಾದ್ 

- ಶ್ರೀ ಜಿ . ಬಿ. ಪರಮೇಶ್ವರಪ್ಪ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
4 | ನಿಂಗಪ್ಪ 

ಡೆಪ್ಯೂಟಿಕಮಾಂಡೆಂಟ್ , ಇಂಡಿಯಾ ರಿಸರ್ವ್ ಬೆಟಾಲಿಯನ್, ಬಿಜಾಪುರ - 

ಶ್ರೀ ವಿ . ಎ . ಜಿರಾಳ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
ರಾಮಕೃಷ್ಣ 

ಡೆಪ್ಯೂಟಿಕಮಾಂಡೆಂಟ್ , ಇಂಡಿಯಾ ರಿಸರ್ವ್ ಬೆಟಾಲಿಯನ್, ಮುನಿರಾಬಾದ್ 

- ಶ್ರೀ ಎ . ಹೆಚ್ . ಶಂಕರ್ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
ಬಿ . ಎಂ . ಪ್ರಸಾದ್ 

ಡೆಪ್ಯೂಟಿಕಮಾಂಡೆಂಟ್ , ಇಂಡಿಯಾ ರಿಸರ್ವ್ ಬೆಟಾಲಿಯನ್, ಬಿಜಾಪುರ - 
ಶ್ರೀ ಕೆ.ಎಸ್. ಸುದರ್ಶನ್ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಟಿ.ಎನ್.ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಎ). 


P. R . 586 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ- 2 , ಬೆಂಗಳೂರು 


